ಮಾನವಿಕ ಕರ್ಣಾಟಕ 


ಸಂಪುಟ ೬ ಸಂಚಿಕೆ ೨ 


ಮ್ಜೆ ಸೂರು 
ಮೈಸೂರು ನಿಶ್ವವಿದ್ಯಾನಿಲಯ 


೧೯೭೬ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ 
ಅನುವಾದಿತ ಲೇಖನಗಳನ್ನು ' ಮಾನವಿಕ ಕರ್ಣಾಟಕ 'ದಲ್ಲಿ ಪ್ರಕಟಸಲಾಗು 
ವುದು. ಲೇಖನ ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು ಲೇಖನದ ಹೆಸರು: 
ಗಳನ್ನೂ ಲೇಖನದ ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ 
ಪ ಕ್ರಕಾಶಕರ ಸಮ್ಮತಿಯನ್ನೂ ಲೇಖನದೊಂದಿಗೆ ಕಳುಹಿಸಬೇಕು. 


ಸ್ಟವಾಗಿ ಬರೆದಿರ 


ಲೇಖನದೊಂದಿಗೆ ' 


f 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ 
ಬೇಕು ; ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ 
ತಮ್ಮ ಸಂಕ್ಷಿಪ್ತ ಪರಿಚಯವನ್ನು ಕಳಂಹಿಸಿಕೊಡ ಬೇಕು. 


೩ ಲೇಖನಕ್ಕೆ ಆವಶ್ಯಕವಾದ ಚಿತ್ರಗಳಿದ್ದರೆ ಅವನ್ನು ಚಿತ್ರಕಾರರಿಂದ 
ಇಂಡಿಯನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟತ ಪುಸ್ತಕದಲ್ಲಿರುವ ಚಿತ್ರ ಗಳನ್ನು ಸೂಚಿಸಬಹುದು; । 
ಅವುಗಳಲ್ಲಿ ಬದಲಾವ ಗಳೇ ನಾದರೂ ಅನಶ್ಯನಿದ್ದ ರ ಅವನ್ನೂ ಸೂಚಿಸಬೇಕು. 1 


೪ ಸ್ವೀಕೃತವಾಗದ ಲೆ ಲೇಖನವನ್ನು ಹಿಂ ದಕ್ಕೆ ಪಡೆಯಬಯಸುವವರು 
ಈ ಬಗ್ಗೆ ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು “ಅಂಚೆ A ಟಿ ಕಳುಹಿಸಿಕೊಡಬೇಕು. ' 


€” ಹ 


೫ ಅಚ್ಚಾ ದ ಲೇಖನದ ೨೫ ಪ ಶ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದ ರೆ ಮೊದಲೇ ತಿಳಿಸಬೇಕು. ಅದಕ್ಕೆ _ 
ತಗಲುವ ವೆಚ ವನ್ನು ಚಾರೀ ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕ 
ರಿಂದ ಬರುವ ವಿಚಾರಪ್ರಚೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವು: 
ಗಳನ್ನು ಪ್ರಕಟಿಸುವ, ಬಿಡುವ ಅಥವಾ ಸೂಕ್ತ ಬದಲಾವಣೆಯೊಂದಿಗೆ ಪ್ರಕಟಸುವ : 
ಸ್ವಾತಂತ್ರ್ಯ ಸಂಪಾದಕರಿಗೆ ಸೇರಿದೆ. | 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ 
ಪುಸ್ತ ಕಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡೆರಡು . 
ಪ್ರತಿ ಕಳುಹಿಸಿಕೊಡಬೇ ಕು. | 
೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರ? : 
ಸಂಪಾದಕರು, ಮಾನವಿಕ ಕರ್ಣಾಟಕ, ಪ್ರಸಾರಾಂಗ, ಮಾನಸ ಗಂಗೋತ್ರಿ, . 
ವೈೊಸೂರು-೫೭೦ ೦೧೨ ಎಂಬ ವಿಳಾಸಕ್ಕೆ ಕಳುಹಿಸಬೇಕು. 


ಮಾನವಿಕ ಕರ್ಣಾಟಕ 


ಸಂಪುಟಿ ೬ ಸಂಚಿಕೆ ೨ 


೨೨ 


ಫೆಬ್ರನರಿ ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೭೬ 


MANAVIKA KARNATAKA, Kannada quarterly of the University 
of Mysore. Volume 6, Number 2, February 1976. Edited by Dr. B. R. Gopal 


and Dr. B. S. Srikantaradhya. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ. ವತಾ. ನಾಯಕ { 


ಸಂಪಾದಕರು 
ಡಾ. ಬಾ. ರಾ. ಗೋಪಾಲ್‌ 
ಡಾ. ಬಿ. ಎಸ್‌. ಶ್ರೀಕಂಠಾರಾಧ್ಯ 


1 ಆ grin ಇರ್ಲೀ 


ಪ್ರಕಾಶಕರು 
ಡೈರೆಕ್ಟರ್‌, ಪ್ರಸಾರಾಂಗ್ಕ ಮೈ ಸೂರು ವಿಶ್ವವಿದ್ಯಾನಿಲಯ p 


ಮುದ್ರಕರು 
ಎಚ್‌. ನರಸಣ್ಣ 
ಡೈರೆಕ್ಟರ್‌, ಮೈ ಸೂರು ವಿಶ್ವನಿದ್ಯಾನಿಲಯ ಮುದ್ರಣಾಲಯ 


AU AWN 


ನಿಷಯಸೂಚಿ 


(ಶ್ರೀಯುತರಾದ ಪುಟ 
ಮಾನವಿಕತೆ ಮತ್ತು ಭಾರತೀಯತೆ ಬಿ. ಎಚ್‌. ಶ್ರೀಧರ 1 
ಸೊರಟೂರಿನಕದನ (ಕ್ರಿ. ಶ. 1191-1192) ಸಿ. ಬಿ. ರಾಮಚಂದ್ರಪ್ಪ 7 
ಖ್ಯಾತ ದಂತಶಿಲ್ಲಿ ಎಚ್‌ ವೆಂಕಪ್ಪ ಪಿ. ಆರ್‌. ತಿಪ್ಪೇಸ್ವಾಮಿ 1) 
ಶಿಲ್ಪಗಳಲ್ಲಿ ಹಸ್ತಮುದ್ರೆ ಆರ್‌. ವಸಂತ 2% 
ಅಹಿಂಸೆ: ಒಂದುಮನಃಶಾಸ್ತ್ರೀಯ ವಿವರಣೆ ಟಿ. ಜಿ. ಕಲಘಟಗಿ 31 
ರಾಷ್ಟ್ರೀಯವೇತನ ನೀತಿ ಹಾಗೂ ಅದರ 
ಹಲವು ಸಮಸ್ಯೆಗಳು ಒ. ಡಿ. ಹೆಗ್ಗಡೆ 35 
ಕರ್ನಾಟಕ ವಾಸ್ತುಶಿಲ್ಪ ತಿ. ತಾ. ಶರ್ಮ 47 
ಮಧ್ಯಯುಗೀನ ಬಾರಕೂರಿನ 
ಪೌರಾಡಳಿತದಲ್ಲಿ ಜನತಾಪ್ರಾತಿನಿಧ್ಯ ವಸಂತಶೆಟ್ಟಿ 69 
ಕಲೋಕ 73 


ಭಾರತದ ಆರ್ಥಿಕವ್ಯವಸ್ಥೆ (ಡಾ. ಟಿ. ಕೆ. ಮೇಟಿ ಮತ್ತು ಇತರರು- ಎಸ್‌. ಎಮ್‌. ವೀರ 
ರಾಘವಾಚಾರ್‌; ಕರ್ನಾಟಕದಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆ ಭಾರತೀಯ ಸ್ತ್ರೀಯ 
ಬದಲಾಗುತ್ತಿರುವ ಸ್ಥಾನಮಾನಗಳು (ಶ್ರೀ. ಆರ್‌. ಡಿ. ಮೊಖಾಸಿ); 
(ಡಾ. ಎನ್‌. ಎ. ಪಾಟೀಲ್‌)- ಕೆ. ಪದ್ಮಾವತಮ್ಮ; ಕಲಿಸುವ ಸಾಮಾನ್ಯ ಪದ್ಧತಿಗಳು 
(ಶ್ರೀ. ವಿ. ಜಿ. ಮಾರಿಹಾಳ)-ಡಾ. ರಾಮಕುಲಕರ್ಣಿ 


11 


ಈ ಸಂಚಿಕೆಯ ಲೇಖನಗಾರರು 


(ಶ್ರೀಯುತರಾದ 
ಬಿ. ಎಚ್‌. ಶೀಧರ 


ಸಿ. ಬಿ. ರಾಮಚಂದ್ರಪ್ಪ 
ಪಿ. ಆರ್‌. ತಿಪ್ಪೇಸ್ವಾಮಿ 
ಆರ್‌. ವಸಂತ 

ಡಾ. ಟಿ. ಜಿ. ಕಲಘಟಗಿ 


ಡಿ. ಹೆಗ್ಗಡೆ 
ತಾ. ಶರ್ಮ (ದಿವಂಗತ), 


ಬಿ. ವಸಂತಶೆಟ್ಟಿ 


ಎಸ್‌. ಎಮ್‌. ವೀರರಾಘವಾಚಾರ್‌ 
ಕೆ. ಪ 


ದ್ಮಾವತಮ್ಮ 


ಡಾ. ರಾಮಕುಲಕರ್ಣಿ 


ಕಾರವಾರ ಜಿಲ್ಲೆಯ ಸಿದ್ದಾಪುರದ ಮಹಾತ್ಮಾಗಾಂಧಿ 
ಸೆಂಟೆನರಿ ಕಾಲೇಜಿನ ನಿವೃತ್ತ ಪ್ರಿನ್ಸಿಪಾಲರು 
ಇತಿಹಾಸ ಅಧ್ಯಾಪಕರು, ಮೈಸೂರಿನ ಮಹಾರಾಜ 
ಕಾಲೇಜು 

ಕ್ಯೂರೇಟರ್‌, ಜಾನಪದ ವಸ್ತುಸಂಗ್ರಹಾಲಯ, 
ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸಗಂಗೋತ್ರಿ 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವವಿಭಾಗದ 


ಮಾನಸಗಂಗೋತ್ರಿ 

ಅಧ್ಯಾಪಕ, ಅರ್ಥಶಾಸ್ತ್ರವಿಭಾಗ, ಮಾನಸಗಂಗೋತ್ರಿ 
ಕರ್ನಾಟಕದ ಖ್ಯಾತಸಾಹಿತಿ, ಸಂಶೋಧಕ 
ಪತ್ರಿಕೋದ್ಯಮಿಗಳಾಗಿದ್ರವರು. 

ಇತಿಹಾಸದ ಅಧ್ಯಾಪಕರು, ಎಸ್‌. ಎಮ್‌. ಎಸ್‌. 
ಜೂನಿಯರ್‌ ಕಾಲೇಜು, ಬ್ರಹ್ಮಾವರ 

ರೀಡರ್‌, ಅರ್ಥಶಾಸ್ತ್ರವಿಭಾಗ, ಮಾನಸಗಂಗೋತ್ರಿ 
ಇತಿಹಾಸದ ಅಧ್ಯಾಪಕಿ, ಮಹಾರಾಣೀ ಕಾಲೇಜು 
ಮೈಸೂರು | 
ರೀಡರ್‌, ಶಿಕ್ಷಣಶಾಸ್ತ್ರವಿಭಾಗ, ಮಾನಸಗಂಗೋತ್ರಿ, 


ಜಿ. ಎಚ್‌. ಶ್ರೀಧರ 


'ಮಾನವಿಕತೆ ಮತ್ತು ಭಾರತೀಯತೆ 


‘Humanities ಎಂದರೆ ಮಾನವಿಕತೆ, ಅಭಿಜಾತ ವಾಜ್ಮಯದ ರಾಶಿ. ಆಭಿಜಾತ್ಯವಿರುವುದು ' 
ಸತ್‌ ಸಂಪ್ರದಾಯದಲ್ಲಿ. "ಸತ್‌' ಎಂದು ಭಾರತೀಯ ನಂಬುವುದು ನಿತ್ಯ ಮಂಗಲಕರ ಧ್ಯೇಯ; ಆ 
ಆತ್ಯಂತಿಕ ಸರ್ವೋದಯ ದೃಷ್ಟಿ ಅನುಸ್ಕೂತವಾಗಿರುವ ವಿಚಾರ ಪರಂಪರೆ ಮಾನವಿಕತೆ ಎನ್ನಿಸೀತು. 


ಅದೇ ವಿದ್ಯೆಯಿಂದ ಬರುವ ವಿನಯ (8011167655). ರಾಜವಿದ್ಯೆಯು ವಿನಯಪ್ರಧಾನವೆನ್ನು 
ತ್ತದೆ ಸ್ಮೃತಿ. ಹಿಂದು ನಾಗರಿಕತೆಯ ಆದರ್ಶಗಳಲ್ಲಿದು ಗಣ್ಯ. 
“ಅವಿನೀತಂ ಮಗನೇ?” ಎಂದು ಕೇಳಿದ ತವಿಗಿದು ಗೊತ್ತು. ನೀತಿಯ ಸಾಮಾನ್ಯತೆ, ವಿಶಿಷ್ಟತೆಗಳು 
ಪ್ರಸಿದ್ಧ - ಅವುಗಳಲ್ಲಿ ಸಮನ್ವಯ ಇರುವುದು ನಿರೀಕ್ಷಿತ. ಅಭಿಜಾತರ ಜಾತಿಯೇ ಜಾತಿ, ಮಿಕ್ಕ ಜಾತಿ 
"ಜಾತಿ'ಯೇ ಅಲ್ಲ. ಇದನ್ನು ನಂಬಿದರೆ ಜಾತ್ಕತೀತತೆಗೆ ಅವಕಾಶ ಸಿಕ್ಕದು; ಅಥವಾ ಆಭಿಜಾತ್ಯದ ಜಾತಿಯೇ 
ಜಾತ್ಯತೀತ. ಭಾರತೀಯ ವಾಜ್ಮಯದ ಸೃಷ್ಟಿಯ ಆದಿ ಆಭಿಜಾತ್ಯವುಳ್ಳದ್ದು. ವೇದಗಳ ಮೂಲಕಲ್ಪನೆ 
ಅಭಿಜಾತ, ಮಾನವಿಕ. 
ವೈಜ್ಞಾನಿಕತೆಯಲ್ಲಿ ಅವೈಜ್ಞಾನಿಕತೆ ಸೇರುವಂತೆ ಅಭಿಜಾತ ಸಂಪ್ರದಾಯದಲ್ಲಿ ಅನಭಿಜಾತತೆ 
ಸೇರಿದ್ದುಂಟು. ಆಗ ನಾಗರಿಕತೆಯಲ್ಲಿ ಪರಿವರ್ತನ ದೃಷ್ಟಿ ಮೂಡುವುದು. ಸತ್‌ ಸಂಪ್ರದಾಯಕ್ಕೆ 
ಅನುಗುಣವಾದ ಪರಿವರ್ತನೆಯು ವಿಕಾಸ, ಪ್ರಗತಿ. ತದ್‌ ವಿರುದ್ಧವಾದುದು ಅದರ ಆಭಾಸ, ತೋರಿಕೆ. 
ಭಾಸವಿದ್ದಲ್ಲಿ ಆಭಾಸವಿರುವುದು ದ್ವಂದ್ವ ನಿಯಮ. “ದ್ವಂದ್ವಃ ಸಾಮಾಸಿಕಸ್ಕ-ಚ” ಎಂದು ಗೀತೆ ಹೇಳಿ 
ರುವುದು ಇಲ್ಲಿ ಮನನೀಯವಾದ ಜಗಲ್ಲಕ್ಷಣ. ಪರಮಾತ್ಮ ಅದರ ಮೂಲ, ಅವನ ಪ್ರಕೃತಿ ಅವನ 
ಶಕ್ತಿ. ಜನಕ-ಜನ್ಯ ಭಾವವಿಲ್ಲದ ಕಾರಣ-ಕಾರ್ಯಯೋಜನೆಯಿಲ್ಲ. 
ನಮ್ಮ ನಾಗರಿಕತೆಯಲ್ಲಿರುವ ಆಭಿಜಾತ್ಯವನ್ನು ನಮ್ಮ ಅಭಿಜಾತ ವಾಜ್ಮಯದಲ್ಲಿ ಕಂಡುಕೊಳ್ಳು 
ವುದೇ ಪರಮಾರ್ಥಶೋಧ. “ಮನ್ಮನಾಭವ ಮದ್‌ಭಕೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ 
ವೈಷ್ಯಸಿ ಸತ್ಯಂ” ಎಂಬುದು ಭಗವದಾಶ್ವಾಸನ. ಕೃಷ್ಣಧರ್ಮವೆಬುದಿಲ್ಲಿ ಇಂಗಿತ. ಕೃಷ್ಣಾಚಾರವು ನಮ್ಮ 
ರಾಜಕೀಯ, ಆರ್ಥಿಕ, ಕಲಾತ್ಮಕ ಚಟುವಟಿಕೆಗಳಲ್ಲಿ ಹಾಸುಹೊಕ್ಕಾಗಿರಬೇಕೆಂಬುದೇ ಇಲ್ಲಿ ಉದ್ದಿಷ್ಟ. 
ಕೃಷ್ಣ ಹೋರಾಡಿದ್ದು ಇಂದಿನ ಭಾಷೆಯಲ್ಲಿ Social Justice ಸಾಮಾಜಿಕ ನ್ಯಾಯಕ್ಕಾಗಿ. 
ಅವನ ಇಡೀ ಜೀವನದಲ್ಲಿ ಅವನ ವೈಯಕ್ತಿಕವಾದ ಲೌಕಿಕ ಸಂಪಾದನೆ ಅಪ್ರಧಾನ. ಅದು ಸರ್ವಪ್ರಧಾನ 
ವಾದಾಗ ರಾಷ್ಟ್ರದ ರಾಷ್ಟ್ರತ್ವ ದುರ್ಬಲವಾಗುವುದು. ಆದುದರಿಂದಲೇ ಇಂದು "ಸಮಾಜವಾದ' ಪ್ರಜಾ 
ಪ್ರಭುತ್ವವಾದಿಗಳಿಗೆ ಪ್ರಿಯವಾಗಿದೆ. ವೈಯಕ್ತಿಕವಾದ ಆಸ್ತಿಯ ಹಕ್ಕು ಸಮಾಜವಾದಕ್ಕೆ ವಿರುದ್ಧ 
ಎಂದು ಅನೇಕರ ಭಾವನೆ. ಇದು ಸುಳ್ಳು. 
ಅಸ್ತಿತ್ವವೇ ನಮ್ಮ ಸರ್ವೋಚ್ಚ ಆಸ್ತಿ. ಅಸ್ತಿತ್ವ ಪೋಷಕವಾದ ಅಹಿಂಸಾದಿ ಧರ್ಮಗಳು ಎಲ್ಲ 
ಆಸ್ತಿಗಳ ಆಧಾರ. ನಿತ್ಕ್ಯಾಸ್ತಿತ್ವದ ಎಚ್ಚರವೇ ಜೀವನ್ಮುಕ್ತಿ. ಅನಿತ್ಯವಾದ ಅಸ್ತಿತ್ವವು ಅಪ್ರಧಾನ. 


ಕ್ರಿತ 
ವ್ಯಾವಹಾರಿಕವಾಗಿ ಕಸಿದುಕೊಳ್ಳಬಾರದೆಂದು ನಿಯಮಿಸಿದ ಆಸ್ತಿಯು ನಿತ್ಯವಾದ ಆಸ್ತಿ. ಪರರ ದೇಹ 


9 ಮಾನವಿಕ ಕರ್ಣಾಟಕ 


ವನ್ನು ಕಸಿದುಕೊಳ್ಳುವುದು ಕೊಲೆ. ವ್ಯಕ್ತಿಯ ಆಸ್ತಿಯನ್ನು ಕಸಿದುಕೊಳ್ಳುವುದು ಕಳವು. ರಾಷ್ಟ್ರರಾಶಿಯಲ್ಲಿ 
ರಾಷ್ಟ್ರವೂ ಒಂದು ವ್ಯಕ್ತಿ. ಸರ್ವಾಧಿಕ ವೃಕ್ತಿಯು ಜಗತ್‌, ವಿಶ್ವ, ಪ್ರಪಂಚ. ಕೃಷ್ಣನು ಅದರ ಆಧಾರ 
ಸಿದ್ದ ರಿಂದ ಪುರುಷೋತ್ತ ಮ-ತತ್ವಜ್ಞಾ ನದಲ್ಲಿ. | 
ಕನಿಷ್ಠ ಪ್ರಮಾಣದ ಅತ್ಯಾವಶ್ಯಕ ಜೀವನ ಸೌಕರ್ಯಗಳು ಪ್ರತಿ ಪ್ರಜೆಗೂ ದೊರಕಬೇಕೆಂಬ ಸಮಾಜ 
ವಾದದಲ್ಲಿ ಅವನಿಗೆ ದೊರಕುವುದೆಲ್ಲ ಅವನ ಆಸ್ತಿ ಯಾಗದೆ ಉಳಿಯುವುದೇ? ಆಸ್ತಿಯ ಕಲ್ಪನೆಯು. 
ಪ್ರಪಂಚ ಜೀವನದಲ್ಲಿ ವೈಯಕ್ತಿಕ ಮತ್ತು ಸಾಮೂಹಿಕ ಅಸ್ತಿತ್ವಗಳಿಗೆ ಮೂಲಾಧಾರ. ಸಮೂಹಕ್ಕೆ 
ವ್ಯಕ್ತಿತ್ವ ಬರುವುದು ಸಮೂಹದ ಸಾಂಸ್ಕೃತಿಕ ದಲ್ಲೇ: ನಾಯಕತೆಯು ವ್ಯಕ್ತಿತ್ವದ ಕಲ್ಪನೆ 
ಯಿಂದ ಅವಿಚ್ಛಿನ್ನ. ಅದೇ ಸತ. ಸಂಘಟಕ ಶಕ್ತಿ. ಸಮಾಜಕ್ಕೆ ಸಂಘಟನೆಯೇ ಉಸಿರು. 
ಅವಿಭಕ್ತತೆ-ವಿಭಕ್ತತೆಗಳ ಸಮನ್ವಯವಲ್ಲದೆ ಸಾಮರಸ್ಯವು ಅವ್ಯವಹಾರ್ಯ. ಆದುದರಿಂದ 
ಸಾಮಾನ್ನ ಜೀವನದ ಮಾನ್ಯ ನಿಯಮದ ಪ್ರಕಾರ ವ್ಯಕ್ತಿತ್ವ-ಸಮಾಜತ್ವಗಳೆರಡೂ ಸತ್ಯ ಸ್ವಾತಂತ್ರ್ಯವು 
ಸುಖಕರವೆಂಬ ಕಲ್ಪ ತೆ ಇರುವ ತನಕ ವ್ಯಕ್ತಿ ತ್ತ ವಿಲ್ಲದಂತೆ ಮಾಡುವುದು ನರಕೋನ್ಮು ಖ. ವ್ಯಕ್ತಿತ್ವಗಳ 
ಆನುಪಾತಿಕ ಸಮಾನ ಮಾನತೆ Social 206 ಸಾಮಾಜಿಕ ನ್ಯಾಯದ ಆರ್ಥಿಕ ಮುಖ. ಆದುದ” 
ರಿಂದಲೇ ಉಳುವವನಾದರೂ ಇಂದು "ಒಡೆಯ' ನಾಗಬೇಕಾಯಿತು. ಸ್ವಾತಂತ್ರ್ಯದಂತೆಯೇ ಒಡೆಯ: 
ತನವಾದರೂ ಸೀಮಿತ-ಅನುಪಾಹಿತವಲ್ಲ. ಆದರೂ "ಒಡೆಯತನ' ನಿರ್ಮೂಲನವಾಗದು. ಸಮಷ್ಟಿಯ 
ಒಡೆಯತನ ಎಂದು ಹೇಳಿಕೊಂಡಾಗಲೂ ಆಳುವ ಯಜಮಾನ (ಅಧಿಕಾರಿ) ಒಬ್ಬನೇ ಮೇಲ್ತುದಿಯಲ್ಲಿ. 
“ದೊಣ್ಣೆ ಯಾರದೋ ಎಮ್ಮೆ ಅವನದು” ಎಂಬುದನ್ನು ತಪ್ಪಿಸಲು ಹೊರಟ ಪ್ರಜಾಪ್ರಭುತ್ವ * 
ಗಳಲ್ಲಿಯೂ ದೊಣ್ಣೆ ಅಧ್ಯಕ್ಷನ ಕೈಯಲ್ಲೋ ಪ್ರಧಾನಿಯ ಕೈಯಲ್ಲೋ ಇರುವುದು ಅನಿವಾರ್ಯ * 
ವಾಯ್ತು. ಅವರು "ಆಯ್ಕೆ ಎ ಹೊಂದುವುದಕ್ಕೂ ಆಯ್ಕೆ ಮಾಡಿಸ ಿವುದಕ್ಕೂ ಅಂತರ ಕಡಿಮೆ 
ಯಾಗುತ್ತ ಹೋದುದು ಸ್ಪಷ್ಟ. ಆದುದರಿಂದ ಪದ್ಧ ತಿಗಳಲ್ಲಿಯ ಲೋಪದೋಷಗಳಿಗಿಂತ ಮನುಷ್ಯನ 
ಲೋಪದೋಷಗಳೇ 0 ಬಡೆ ಷ್ಟವಾಗುತ್ತದೆ. 


ಐತಿಹಾಸಿಕವಾಗಿ ಪದ್ಧತಿಗಳಿಗೆ ಬಾಲ್ಯ, ಯೌವನ, ವಾರ್ಧಕ, ಮರಣಗಳಿರುವುದು ಕಂಡು" 
ಬರುತ್ತದೆ. ಇದಕ್ಕೆ ಮಾನವಸೇ ಉದ್ದಕ್ಕೂ ಭನ" ಆದಮನಿಗೆ ಜಮ ನಿತ್ಯತೆ ಬೇಸರ ಬಂದು 
ಅನಿತ್ಯತೆಯನ್ನು ಬೇಡಿ ಪಡೆದುಕೊಂಡನೆಂಬ ಕಥೆಯ ಹಾಗೆ ಇನ್ನಾವ ಕಾರಣವೂ 'ಇರದೆ ಹೋದರೂ ' 


“ಬೇ ಸರ' ಎಂಬ ಮಾನಸಿಕ ರೋಗದ ದೆಸೆಯಿಂದ ಪದ್ಧತಿಗಳು ಅಳಿದು ಹೋಗುವುವು. ಬೇಸರದ ಕಾರಣ: 
ಸಮತ್ವ ರಾಯಿತ್ಯ _ 


ಸಮತ್ವವನ್ನು ಗೀತೆ ಯೋಗವೆಂದಿದೆ. ಯಾವುದರ ಸಮತ್ವ? ದ್ವಂದ್ವಗಳ ಬೆಲೆಯನ್ನು ಸಮನಾಗಿ. 
ನೋಡುವುದು ಸಮತ್ವ. ಅಂಥ ಮನಃಸ್ಥಿತಿ ಸುಲಭ ಸಾಧ್ಯ ವೇ ಅದಿ ನು ಬೇಕು? ತಕ್ಕ ವಿದ್ಯಾಭ್ಯಾಸ 
ಬೇಕು. ಕೆಲವರು ತಾಮಸರಾಗಿಯೂ ಕೆಲವರು ರಾಜಸರಾಗಿಯೂ ಹುಟ್ಟಿ ಬೆಳೆಯುತ್ತಾರೆ. ಸಾತ್ವಿಕರಾಗಿ 
ಹುಟ್ಟಿ ಬೆಳೆಯುವವರು ವಿರಳ. ಅಂಥ ದೇವ ಸಂಸ್ಕಾರ ಕೊಡುವ ವದ. [ಯೇ ಸದ್‌ವಿದ್ಯೆ. ಮಾನವಿಕತೆ 
ಯಲ್ಲಡಗಿದ 'ಮಾನವೀಯತೆ' ಅದರಿಂದ ಮಾತ್ರ ಹುಟ್ಟಿ ಕ್ಟೀತು. 


Modern Indian Education is dominated by the aim of passing 
examinations with high honours ; This aim was practically non- 
existant in Ancient India -ಆಧುನಿಕ' ಭಾರತದಲ್ಲಿ ಪರೀಕ್ಷೆ ಪಾಸು ಮಾಡಿಬಿಟ್ಟರೆ 
ಆಗಿ ಹೋಯ್ತು; ಅದರಲ್ಲಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದರೆ ಮುಗಿಯಿತು. 
ಈ ಗುರಿ ಪ್ರಾಚೀನ ಭಾರತೀಯ ಏದ್ಯಾಭ್ಯಾಸದಲ್ಲಿ ವ್ಯಾವಹಾರಿಕವಾಗಿ ಇರಲಿಲ್ಲ” ಎಂದು ಡಾ. ಎ. ಎಸ್‌. 
ಅಳ್ವೇಕರರು ಹೇಳಿದ್ದಾರೆ, ವ್ಯಾವಹಾರಿಕ ಪರಿಣಾಮದ ದೃಷ್ಟಿಯಿಂದ, ಪರೀಕ್ಷೆ ಇಲ್ಲದ ವಿದ್ಯಾಭ್ಯಾಸಕ್ಕೆ ' 
ಅರ್ಥವಿಲ್ಲ; ಆದರೆ ಪರೀಕ್ಷೆ ಪಾಸಾದ ಬಳಿಕ ಕಲಿತದೆ ನಲ್ಲವನ್ನೂ ಮರೆತರೂ ಒಬ್ಬ ವಿದಾ ಮಂತನೆನ್ನಸಿ k 
ಕೊಳ್ಳುವ ಸಾಮಾಜಿಕ ಆವರಣವು ಕೇಡಿಗೆ ಕಾರಣ. "ಸ್ಮ ತಿಭ್ರಂಶಾದ್‌ ಬುದ್ಧಿ ನಾಶಃ" ಎಂದು ಗೀತೆ ಶ್ರ 


ಲ ಮಾನವಿಕತೆ ಮತ್ತು ಭಾರತೀಯತೆ ಕ ಜಿ 


| ಹೇಳಿದ್ದು ಇಂಥ ಪರಿಣಾಮವನ್ನು ಊಹಿಸಿಯೇ. ವಿದ್ಯೆ ಮರೆತು ಹೋದರೆ ಅವಿದ್ಯೆ ಚಿಗುರುತ್ತದೆ. 
ಅವಿದ್ಯೆಯೇ ಅಪಮಾನವೀಯತೆಗೆ ಬೀಜ. ಮರೆಯದಂತೆ ಬದುಕುವ ವಿದ್ಯೆ ಚಿಕ್ಕಂದಿನಿಂದ ರೂಢ 
ವಾಗಿರಬೇಕು. ಈಗ ರೂಢವಾಗುತ್ತಿಲ್ಲ. ಆತ್ಮದ ವ್ಯಾಪಕತ್ವ ಮರೆಯದೆ ಇರಬೇಕಾದ ಧರ್ಮ. ಇಲ್ಲಿ 
ವ್ಯಷ್ಟಿತ್ವವು ಸಮಷ್ಟಿಯನ್ನು ಗರ್ಭಿಕರಿಸಿಕೊಂಡಿರುತ್ತದೆ. ನಿತ್ಯತೆ-ಪೂರ್ಣತೆಗಳಿಲ್ಲದ ಆತ್ಮವು ಆತ್ಮವಲ್ಲ. 
' ಆಧ್ಯಾತ್ಮಿಕತೆಗೂ ಅಹಂಕಾರಿಕತೆಗೂ ಅಜಗಜಾಂತರವಿದೆ. Egಂ-centric ಅಹಂನಿಷ್ಠ 
ವ್ಯಕ್ತಿತ್ವವನ್ನು ಸರ್ವಪ್ರಧಾನವೆಂದು ಭಾರತ ಹಿಂದೆ ನಂಬಿರಲಿಲ್ಲ. ೧೨ನೆಯ ಶತಮಾನದಲ್ಲಿ ವೈಯಕ್ತಿಕತೆಯ 
ಆತ್ಯಂತಿಕ ನಿತ್ಯತೆಯ ವಾದ ಬೆಳೆಯಿತು. ಅಲ್ಲಿಂದ ಭಾರತದ ಸಾಂಸ್ಕೃತಿಕ ಅವನತಿ ಸ್ಪಷ್ಟವಾಗಿ ಆರಂಭ 
ವಾಯ್ತು; ಬ್ರಿಟಿಷ್‌ ಚಕ್ರಾಧಿಪತ್ಯ ಸ್ಥಾಪಿತವಾದಾಗ ಅದು ಪರಾಕಾಷ್ಠೆಯನ್ನು ಮುಟ್ಟಿತು; ಎಂಬುದು 
ಇಡೀ ಭಾರತವನ್ನು ವೈನತೇಯ ದೃಷ್ಟಿಯಿಂದ ನೋಡಿದರೆ ಗೊತ್ತಾಗುತ್ತದೆ. ಈಗ ಆತ್ಮವು ಅಹಮ್ಮಿ 
ಗಿಂತ ಭಿನ್ನವಾಗಿಲ್ಲ-ಅನೇಕ ನೇತಾರರಿಗೆ. ಅಂಥವರ ಸಮಾಜವಾದವು “ಸಮಜ'ವಾದವಾಗಿ ಪರಿಣಮಿಸಿದರೆ 
' ಆಶ್ಚರ್ಯ ಪಡಬೇಕಾಗಿಲ್ಲ. ಪರದೇಶಗಳಲ್ಲಿ ಕೆಲವು ಅಹಮಾತ್ಮರು ಸಮಾಜವಾದೀಯ ಸಮಾಜವನ್ನು 
ಸ್ಥಾಪಿಸಿಲ್ಲವೇ? ಎಂದು ಕೇಳಬಹುದು. ಆದರೆ ಅದರ ಸ್ವರೂಪ ಪರದೇಶೀಯರಿಗೆ ಕೆಲ ಕಾಲ ಚೆಂದ 
' ವೆನ್ನಿಸೀತು; ನಮಗಲ್ಲ. ಜೀವನದ ಭಾರತೀಯ ಅಭ್ಯಾಸಗಳು ಅಭಿರುಚಿ ನಿರ್ಮಾಪಕವಾಗಿರುವುದರಿಂದ 
ಪಾಶ್ಮಾತ್ಯ ಗ್ರಂಥಗಳ ಮೂಲಕ ಪರಿಚಿತವಾದ ಸಮಾಜವಾದವು ಅಭಾರತೀಯ; ಅಪಥ್ಯ. ಭಾರತೀಯ 
ಸಮಾಜವಾದವು ಗ ಂಧ್ಯುಕ್ತ. ಅದಕ್ಕೆ ದಿ. ಜೆ. ಸಿ. ಕುಮಾರಪ್ಪನವರು ಬರೆದ ವ್ಯಾಖ್ಯೆ ಅಗತ್ಯ; ಗುರು 
ಲ ವಿದ್ಯಾಭ್ಯಾಸದ ಪೂರ್ಣ ಸ್ವರೂಪವು ಜಾರಿಗೆ ಬರುವುದು ಅನಿವಾರ್ಯ. ಗುರುಪರಾಧೀನತೆ 
ಸದ್ಗುರುವರಣಕ್ಕೆ ಉತ್ತರಕಾಲೀನ. ಗುರು ಲಘುವಾಗಿರುವುದು ಇಂದಿನ ವಿದ್ಯಾಭ್ಯಾಸದಲ್ಲಿರುವ 
ಸರ್ವದೋಷಹೇತು. 

“ಜಡಾನಾಮವಿವೇಕಾನಾಂ 

ಅಶೂರಾಣಾಮಪಿ ಪ್ರಭೋ। 

ಭಾಗ್ಯಭೋಗ್ಯಾನಿ ರಾಜ್ಯಾನಿ 

ಸಂತ್ಯನೀತಿಮತಾಮಪಿ॥” 
ಎಂಬ ಪರಿಸ್ಸಿತಿಯಿಂದ ಪ್ರಜಾಪ್ರಭುತ್ವ-ಸಮಾಜವಾದಗಳು ನಷ್ಟಪ್ರಾಯವಾಗುವುವು. ನಾಮಮಾತ್ರ 
ದವುಗಳೆನ್ನಿಸುವುವು. ಜಡರನ್ನು ಅಜಡರೆಂದೂ ಅವಿವೇಕಿಗಳನ್ನು ವಿವೇಕಿಗಳೆಂದೂ, ಹೇಡಿಗಳನ್ನು ಶೂರ 
ರೆಂದೂ ಯೇನಕೇನ ಪ್ರಕಾರೇಣ ಪ್ರಸಿದ್ಧರಾಗುವವರು ಭಾಗ್ಯವಂತರೆಂದೂ ಗ್ರಹಿಸಬೇಕೆಂದು 
ಒತ್ತಾಯಿಸುವ ಆಗ್ರಹದ ಸಂನಿವೇಶವು ನಾಮಮಾತ್ರ ಸತ್‌ಪ್ರಭುತ್ವಗಳಲ್ಲಿ ಸಹಜ; ನಾಮಮಾತ್ರ 
ಸ್ವಾತಂತ್ರ್ಯಕ್ಕೆ ಗುರುತು. ಜಗತ್ತಿನಲ್ಲಿ ರೂಪವಿಲ್ಲದ ನಾಮಕ್ಕೆ ಅರ್ಥವೆಷ್ಟು? ನಾಮರೂಪಾತೀತವಾದ 
ಆತ್ಮದ ಆನುಭಾವಿಕತೆ ಶ್ರದ್ಧಾ ಮೂಲವಾಗಿರದಾಗ ಲೋಕಾಚಾರಗಳು ಗಣಾಚಾರಗಳಲ್ಲದೆ ಶಿವುಚಾರ 
ಗಳಾಗಲಾರವು. ನಿಃಶಸ್ತ್ರೀಕರಣದ ಪರಿಷತ್ತುಗಳು ಬರಿಗುಲ್ಲು ನಿದ್ದೆಗೇಡೆನ್ನಿಸದಿರವು. 

“ಇಂದು ಯಾವುದೇ ಕಾಲೇಜು. ವಿಶ್ವವಿದ್ಯಾಲಯ, ಸಂಶೋಧನ ಸಂಸ್ಥೆ ಗಳಿಗೆ ಹೋಗಿ ನೋಡಿದರೆ 
ಹೆಚ್ಚಿ ನ ಸಂಶೋಧಕರು ಹತ್ತು ರೂಪ್ಳಾ ಡಿ.ಎ. ಹೇಗೆ ಗಿಟ್ಟಿಸಬೇಕೆಂಬ ವಿಚಾರದಲ್ಲಿರುತ್ತಾರೆಯೇ 
ಹೊರತು, ತನ್ನ ಕ್ರೇತ್ರದಲ್ಲಿ ತನ್ನ ಕೊಡುಗೆ ಏನು? ಅದು ಹೇಗಿರಬೇಕು? ಎನ್ನುವುದರ ಕಡೆಗೆ 
ಲಕ್ಷ್ಯ ಕೊಡುವುದು ತೀರ ಕಡಿಮೆ” ಎಂದದ್ದು ಶ್ರೀ ಕೃಷ್ಣಾನಂದ ಕಾಮತ್‌; ಇದಕ್ಕೆ ಯಾರು ಹೊಣೆ? 

“ಉಪಾಧ್ಯಾಯಾಶ್ತ ವೈದ್ಯಾಶ್ಚ ಕಾರ್ಯಾಂತೇ ಅಪ್ರಯೋಜಕಾಃ" ಎಂಬ ಧೋರಣೆಯನ್ನು 
ತಾಳಿದೆ ಉಪಾಧ್ಯಾಯ ನಿಯೌಮಕ ಸಂಸ್ಥೆಗಳು. ನಿಯುಕ್ತ ಉಪಾಧ್ಯಾಯತ್ವದಲ್ಲಿಂದು ಗುರುತ್ತ 
ಕಡಿಮೆಯಾಗಿ ಹೋಗಿದೆ. ಅನಿಯುಕ್ತರ ಗುರುತ್ವ ಸುದುರ್ಲಭ ಮತ್ತು ಅನಪೇಕ್ಷಿತ. ಆದುದರಿಂದ 
ಗುರುಗಳು ಸತ್ವೃಜಾ ನಿರ್ಮಾಪಕರಾಗುವುದು ಅಸಂಭವ. ಕಾರ್ಯಕಾಲೇಪಿ ಅಪ್ರಯೋಜಕಾಃ ಎನ್ನಿಸುವ 
ಗುರುಪರಂಪರೆ ಈಗ ಕಾಲಿಟ್ಟಿದೆ! ಕಾಲ ಕೆಟ್ಟು ಹೋಗುವುದೂ ಮಾನವಿಕತೆ ಅಮಾನವಿಕತೆಯಾಗುವುದೂ 
ಹೀಗೆ! 


ಮಾನವಿಕ ಕರ್ಣಾಟಕ 


We see to-day tha 
sciences ಖಚಿತಾರ್ಥದಲ್ಲಿ 


ಜೆ. ಬ್ರೋನೋವ್‌ಸ್ಕಿ. 


ಪ್ರಜಾಪ್ರ 
ಯಿಂದ 9ರ್ಮಕರಾದವರಂತೆಯೋ ಕಂಡು ಬರಲು ಗುರು-ಲಘುಗಳನ್ನು ವಿಂಗಡಿಸಿ ಗುರುತಿಸ ಲಾರದ 
ಅವಿದ್ಯೆ ಯೇ ಕಾರಣ. ವೇದಯುಗದ ನಮ್ಮ ನಾಗರಿಕತೆಯಲ್ಲಿ ಇಂಥ ಅವಿದ್ಯೆ ವಿರಳವಾಗಿತ್ತಂತೆ. 


"ವಿಜ್ಞಾನ ನ (ಶಾಸ್ತ್ರ) ಎಂಬುದು ಮನಸ್ಸು ಬಳಸುವ ಒಂದು ಭಾಷೆ; ಮನಸ್ಸು ತೊಡುವ ಒಂದು | 


ಅಂಗಿ: ಅದಕ್ಕೆ ಜ್ಞಾನದ ಸಮನ್ವ ಯದ ಹೊಲಿಗೆ ಅಗತ್ಯ. ಅದಿಲ್ಲವಾದುದರಿಂದ 5001೩! Sciences: 
ಸಾಮುದಾಯಿಕ ಜೀವನದ ಸಾಮಾಜಿಕತೆಯ ವಿವಿಧ ಚಟುಪಟಿಕೆಗಳನ್ನು ಕುರಿತು ಬರೆದ 


ಶಾಸ್ತ್ರಗಳನ್ನು 88078011105 ಮಾನವಿಕಶಾಸ್ತ್ರಗಳು ಎಂದು ಕರೆಯುವುದುಂಟು. ನಾಮದಂತೆ' 
ರೂಪವಿಲ್ಲ, ರೂಪದಂತೆ ನಾಮವಿಲ್ಲ! Truth rests on an act of free human 1 
judgement ಸತ್ಯವು ಮುಕ್ತಮಾನವನ ನಿರ್ಣಯವನ್ನಾಧರಿಸಿದೆ (Commonsense © 
of Science, ಪುಟ ೧೩೧) ಎಂಬುದರ ಅರ್ಥ ಅನನುಭವಿಗಳಿಗೆ ಅರಿಯದು. ಮುಕ್ತಿಯ ಅನುಭವ * 


ಉಳ್ಳವರಿಂದು ಅಶ್ರದ್ಧೇಯರು, ಶ್ಯರು. ಷಡ್ರಿಪುಮುಕ್ತತೆಯೇ ನಿಜವಾದ ಮುಕ್ತಿಯಲ್ಲವೇ? 


ಅಸ್ಪೃಶ್ಯ 


ಷಡ್ರಿಪುದಾಸರು ಮಾನವರಲ್ಲ, ದಾನವರು. ದಾನವರ ನಾಮರೂಪಗಳ ಪರಸ್ಪರ ಪೋಷಕತೆ 


ಪುರಾಣೋಕ್ತ, ಆದುದರಿಂದ De humanisation ಅಮಾನವೀಕರಣದ ಮೂಲಕ ಮಾನವಿಕ | 


t in the strict sense there are no exact | 
ಇಂದು ಖಚಿತ ವಿಜ್ಞಾ ಪ್ಲನಗಳೆಂಬಂಥವುಗಳಿಲ್ಲ ಎಂದದ್ದು 

ವಸ್ತುಸತ್ಯ ಪ್ರಧಾನರಲ್ಲಿ ಇದನ್ನು ” ತಿಳಿದವರಿಂದು ಬಹಳ ಕಡಿಮೆ. 
ಆದುದರಿಂದ "ಟ್ರೀನಿಂಗಿನಿಂದ' 'ಯಾರನ್ನಾ ದರೂ ಯಾರಾದರೂ ಎಂಥವರನ್ನಾಗಿ ಬೇಕಾದರೂ ಬದ ' 
ಲಾಯಿಸಬಹುದು- ಎಂಬ ಅವಿವೇಕ (Lack of Commonsense) ತಲೆದೋರಿದೆ. 
ಭುತ್ವದ ಎಷ್ಟೋ ಮುಖಂಡರು ಕುಂಬಾರನಿಂದ ನಿರ್ಮಿತರಾದವರಂತೆಯೋ ಶೂರ್ಪಣಖ ' 


ಶಾಸ್ತ್ರಗಳು ನಿರುಪಯುಕ್ತ ಅಥವಾ ದುರುಪಯುಕ್ತ ಎನ್ನಿಸುವುದುಂಟು. ಸತ್ಯವು ಎಲ್ಲ ಜೆಲೆಗಳಿಗೂ ' 


ಆಧಾರ ರೂಪವಾಗಿರುವ ಬೆಲೆ ಎಂಬುದನ್ನು ಚಿಕ್ಕಂದಿನಿಂದ ಅರಿತು ಅರಗಿಸಿಕೊಳ್ಳದಿದ್ದಲ್ಲಿ 18101- ? 


let Honesty ಬೌದ್ಧಿಕ ಪ್ರಾ ಮಾಣಿಕತೆಯನು, ಹುಡುಕಿದರೆ ಸಿಕ್ಕಿ ತೇ? 'ಸಂಶೋಧನದ 
ಹೆಸರಿನಲ್ಲಿ ನಮ್ಮ ದೇಶದಲ್ಲಿಂದು' ಕಾಲದ ವ್ಯರ್ಥ ವ್ಯಯನಾಗಿತ 2 ಇತರ ಧ್ಯೇಯಗಳ ಹೆಸರಿನಲ್ಲಾಗು 


ವಂತೆಯೇ ಸಾಮಾನ್ಯವಾಗಿ ಹೋಗಿದೆ. ಜೈನ, ಷ್ಣವ, ವೀರಶೈವಾದಿ ವಿವಿಧ ಜ್ಞಾನಪೀಠಗಳ 


ಲ 
ನಿರ್ಮಾಣವೂ ಜಾತಿನಿರ್ಮೂಲನೋಪದೇಶವೂ ಮಾತ್ರ ಸ್ಪಷ್ಟ ದೇವತೆಗಳಂತಾಗಿರುವುದು ಇದಕ್ಕೆ 


ಉದಾಹರಣೆ. 8700108) ಯೂ ಒಂದು ಶಾಸ್ತ್ರ! Libidinousness ಎಂಬುದು ಶಿ 


ಕಲಾಶಾಸ್ತ್ರದ ಅಂಗ! ಸಿನೆಮಗಳನ್ನು ನೋಡಿರಿ-ಗೊತ್ತಾ ಗುತ್ತದೆ. ಪವಾಡಗಳನ್ನಷ್ಟೇ Trick 
ಮಾಯಾಜಾಲವೆನ್ನ ಬೇಕೇ? ಮನುಷ್ಯ ಮಾಯಾವಿಯಾದಾಗ ಅವನು ಹೇಳುವುದೂ, ಮಾಡುವುದೂ, 
ಸ್ಪತಃ ಅವನೂ ಮಾಯೆಗಳೇ ಅಲ್ಲವೇ? ನಮಷ ಸಾಮಾಜಿಕತೆಯ ವಾಸ್ತವಿಕತೆ ಮಾಯಾವಿತನ 
ವನ್ನು ಸಮಾಜದಿಂದ ದೂರವಿರಿಸಿದ ಮೇಲೆ ಮಾತ್ರ ಲಭ್ಯ. 


ವ್ಯವಹಾರ ಪ್ರಪಂಚದಲ್ಲಿ ಪರಂಪ `ರಾಸತ್ಯವು ಮಾನವಿಕತೆಗೆ ಆಧಾರ. ಅಸತ್‌ ಪರಂಪರೆಯನ್ನು 
ಸತ್‌ ಪ0ಪರೆಯೆಂದು ಭಾವಿಸಿದಾಗ ಅಮಾನವಿಕತೆಯು (ಅದಕ್ಕೆ ಯಾವ ಅರ್ಥವಿದ್ದರೂ ಸರಿಯೆ) 
ಮಾನವಿಕತೆಯೆಂಬಂತೆ ತೋರುತ್ತದೆ. ಅದು Trick ಮಾಯೆ! ಸ ಸ ಜವೊಂದು ಜಾತಿಯೆಂಬುದನು 
ಅರಿಯದವರಿಗಿಂದು ಜಾತಿಗಳನ್ನು ಸಮಾಜ ಎಂದು ಕರೆಯುವ ಇತಿ ಶ್ರೀಚಿನ ರೂಢಿ ಬುದ್ರಿಗಲಿಸುತ್ತಿ ದೆ. 
ಹಿಂದುಳಿದ ಜಾತಿಗಳು ಹಿಂದುಳಿದ ಸಮಾಜಗಳಾಗಿವೆ! ಹಿಂದುಳಿಯುವಿಕೆಯೊಂದು ರಾಜಕೀಯ 
ಮಾಯೆಯಾಗಿ ಪರಿಣಮಿಸುತ್ತಿದೆ. ಪ್ರಚಾರವೆಂಬ ಮಾದಕಪೇಯವನ್ನು ಸಮಾಜ ಶಿಕ್ಷಣ ಎಂಬುದು 
ಮಾಯೆಯಲ್ಲವೆ? ಅದರಲ್ಲೂ ಅಸತ್‌ಪ್ರಚಾರದ ಅವಾಸ್ತವಿಕತೆಯ ಇಂದ ್ರಜಾಲದಿಂದ ಜನಮನವನ್ನು 
ಮರುಳ್ಳೊ )ಳಿಸುವುದರಿಂದ ಸಮಾಜವಾದೀಯ ಸಮಾಜ ನಿರ್ಮಾಣ ಸಾಧ್ಯವೇ? 


ಒಂದು ದೇಶದ ಭೌಗೋಲಿಕ-ಚಾರಿತ್ರಿಕ ಧರ್ಮಗಳನ್ನು ಕಡೆಗಣಿಸಿ ಹೊಸ ಜೀವನ ಪದ್ಧತಿ 
ಯೆಂದು ಭಿನ್ನ ದೇಶಗಳ ಭೌಗೋಲಿಕ-ಚಾರಿತ್ರಿಕ ಆವರಣಗಳಿಗೆ ತಕ್ಕವಾದಂಥವುಗಳನ್ನು  ಅನುಕರಿಸು 


PEERS 3 


ಮಾನವಿಕತೆ ಮತ್ತು ಭಾರತೀಯತೆ ೫ 


ವುದು ಮನೋವಶೀಕರಣದ ಮಾಯೆ. ಮಾಯಾನಿರ್ಮಿತ ನಾನಾಕಾರಗಳು ಅಚಿರಂಜೀವಿ, 
: ಅಸ್ಟಾಯಿ. ಮನಃಪರಾಧೀನತೆಯು ಸ್ವಾತಂತ್ರ್ಯದ ಲಕ್ಷಣವಲ್ಲ. ಭಾರತೀಯ ಸಮಾಜವಾದದ 
ದಾರ್ಶನಿಕ ಗಾಂಧೀಜಿ. ಅದಾರ್ಶನಿಕರ ಧ್ಯೇಯವಾದಗಳು ಯಾವ ದೇಶವನ್ನೂ ಪುನಾರಚಿಸಲಾರವು. 
Indian Interpretation of History ಚರಿತ್ರೆಯ ಭಾರತೀಯ ಭಾಷ್ಯವನ್ನು 
ಗಾಂಧೀಜಿ ಬರೆದರು, ಅರವಿಂದರು ಬರೆದರು. ಮಿಕ್ಕವರು ಅದರ ಆಭಾಸವನ್ನು ಬರೆದರು-ಭಾಸ 
ವನ್ನಲ್ಲ. ನಮ್ಮ ಮಾನವಿಕ ಶಾಸ್ತ್ರಾಭ್ಯಾಸಿಗಳಿತ್ತ ಗಮನಿಸಬಹುದೇ? ಗಮನಿಸದುದರಿಂದಲೇ ಕೂಲಿಕಾರ- 
ಸಾವಕಾರರ ಪರ-ವಿರುದ್ಧವಾದಗಳಲ್ಲಿ ಬಳಕೆಗಾರನ ವಾದ ತಲೆಯೆತ್ತಲೇ ಇಲ್ಲ. ಹಿಂದು-ಮುಂದುಳಿ 
ದವರ ವಾದಗಳಿಂದ ಬಡವರು ಬಡವರಾಗಿಯೇ ಉಳಿದರು. ಬಡವರಿಗೆ ಮಾತ್ರ ಕುಟುಂಬ ಸದಸ್ಯರ 
ಸಂಖ್ಯೆಯನ್ನು ಪರಿಸೀಮನಗೊಳಿಸಬೇಕಾದ ಸಮಾಜವಾದೋಪದೇಶ ಶುರುವಾಯ್ತು. ಈ "ಸಾಮಾಜಿಕ 
ನ್ಯಾಯ'ಗಳ ಪಟ್ಟಿಗೆ ಸೇರಬಹುದಾದ ಇತರ ಅನೇಕ ಅಂಶಗಳನ್ನು ಇಂದಿನ ಎಷ್ಟೋ ವಿಧಿಗಳು 
ಹಡೆಯುತಿ ವೆ. 

Theory ವಾದಕ್ಕಿಂತ ವೇದ (ಜ್ಞಾನ) ಮುಖ್ಯ ಎಂಬುದೇ ಇಂದು ನಿಜವಾದ ಮಾನವಿಕತೆ. ” 
ವಾದಯುದ್ದ ವೂ ರಾಜಕೀಯ ಪಕ್ಷಗಳ ಅಸಂಖ್ಯಾಕತೆಯಿಂದಾದ ವಿರೋಧಗಳೂ ಒಂದೇ ದೋಣಿ 
ಯಲ್ಲಿ ಯಾನ ಮಾಡುವಂಥವು. lity ಗುಣವನ್ನು ಮರೆತ Q್ಲಿಬ೩ಗtty ಪರಿಮಾಣವಾದವು 
ಅಮಾನವಿಕ, ಅಸನ್ಮಾನವಿಕ. ತ್ರಿಕರಣಶುದ್ಧಿಯನ್ನು ಆಚರಣೆಗೆ ತರಲು ವಿಘ್ನಕಾರಿಗಳಾದ ಎಲ್ಲ 
ಬದಲಾವಣೆಯ ಪ್ರಯೋಗಗಳೂ ವ್ಯವಹಾರ ಪದ್ಧತಿಗಳೂ ನಿಯೋಜನನಿಯಮಗಳೂ ಪ್ರಶಾಸನ 
ತಂತ್ರಗಳೂ ವಿಧಿವಿಧಾನಗಳೂ ಅವನತಿಕರಗಳೆಂಬುದನ್ನು ಅರಿತದ್ದೇ ಇಂದು ೨೦ ಅಂಶದ ಕಾರ್ಯಕ್ರಮ 
ವನ್ನು ಜಾರಿಗೆ ತರಬೇಕೆಂಬ ಧ್ಯೇಯ ತಲೆಯೆತ್ತಲು ಕಾರಣ. ಅತಿಯಾದ ವಾದಮಗ್ನತೆಗೂ ಅತಿಯಾದ 
ವಿಚಾರ ವಿಮುಖತೆಗೂ ದುಷ್ಪರಿಣಾಮಕತೆಯೊಂದೇ ಫಲ. ನಮ್ಮ ರಾಷ್ಟ್ರವಿಂದು ಈ ಅತಿಯಿಂದ 
ಮುಕ್ತವಾಗಬೇಕಾಗಿದೆ. ಮಾನವಿಕ ಶಾಸ್ತ್ರಜ್ಞರಿಲ್ಲಿ Fundamental Thinking ಆಧಾರ 
ಸತ್ಯಗಳ ವಿವೇಚನೆಗೆ ನಿಲ್ಲಬೇಕು. ಪರಭೂಮಿಯ, ಪರಚರಿತ್ರೆಯ ಆಧಾರ ಕಲ್ಪನೆಗಳು ಆರೋಗ್ಯಕರ 
ವಾದ ಭಾರತೀಯ ಅನನ್ಯತೆಯನ್ನು ಹೊಳೆಯಿಸಲಾರವು. ಡಾ. ಬೆಟ್ಟಿಹಾಮನ್‌ ಮತ್ತು ಸರ್‌ 
ಜಾನ್‌ ವುಡ್ರೋಫ್‌ ಎಂಬ ವಿದ್ವಾ ೦ಂಸರು ಎಂದೋ ಈ ಮಾತನ್ನು ಹೇಳಿದ್ದ ರು. ಭಾರತೀಯ 
ತತ್ವಜ್ಞಾನವು ಇನ್ನೊಂದು ದೇಶದಲ್ಲಿ ಹುಟ್ಟಲಿಲ್ಲ. ಇನ್ನೊಂದು ದೇಶದ ತತ್ವಜ್ಞಾನವು ಭಾರತೀಯ 
ವಾಗಲಿಲ್ಲ-ಎಂಬುದನ್ನು ರಾಷ್ಟ್ರೀಯ ಮಾನವಿಕರು ಗಮನಿಸುವುದು ಅಗತ್ಯವಲ್ಲವೇ? 


ಇಂದು ಭಾರತದಲ್ಲಿ ಕಂಡುಬರುತ್ತಿರುವ ಉದ್ರಿಕ್ತ ಮನಃಸ್ಥಿತಿ ಕಾಲ ಮತ್ತು ಪರಿಸ್ಥಿ ತಿಗಳ ' 
ಒಂದು ಚಿಹ್ನೆ ಅಷ್ಟೆ. ಭಾರತದ ಭವಿಷ್ಯವನ್ನು ರೂಪಿಸುತ್ತಿರುವ ಚಾರಿತ್ರಿಕ ಶಕ್ತಿಗಳು ಶಿಕ್ಷಣದಲ್ಲಿ 
ಸಮಾಜದಲ್ಲಿ ಆಧಿಕಾರಿಕ ತಳಹದಿಯನ್ನು ಪ್ರತಿಭಟಿಸುತ್ತಿವೆ. ಬೌದ್ದಿ ಕ ಸ್ವಾತಂತ್ರ್ಯದ ಮೊದಲ 
ಪ್ರವಾಹ ಎಲ್ಲ ಕ್ಷೇತ್ರಗಳಲ್ಲಿಯೂ ಅತಿರೇಕಗಳಿಗೆ ದಾರಿಮಾಡುತ್ತದೆ. ಪ್ರತಿಕ್ರಿಯೆಗಳೂ ಅಷ್ಟೇ 
ಉದ್ರಿಕ್ತವಾಗಿ ಅತಿರೇಕಗಳ ನಡುವೆ ಹೊಯ್ದಾ ಡುತ್ತಿವೆ, ಇಂದಿಗೂ ತಡೆಯಿಲ್ಲದೆ......... 

ಸಾಮಾಜಿಕ ಆಚಾರಗಳು ಬದಲಾಗುತ್ತಿವೆ. ಆದರೆ ಸಾಮಾಜಿಕ ಶ್ರದ್ಧೆಗಳು ಹೆಚ್ಚು ಕಡಮೆ 
' ಬದಲಾಗದೆಯೇ ಉಳಿದಿವೆ, ವಿಮರ್ಶನ ಮನೋಭಾವ ಮತ್ತು ಬುದ್ಧಿ ಪೂರ್ವಕ ಪರಿಶೀಲನೆ ಇನ್ನೂ 
ವ್ಯಾಪಾಕವಾಗಿದೆಯೇ ಹೊರತು ಆಳವಾಗಿಲ್ಲ. ವಿಚಿತ್ರವೆಂದರೆ, ಆಧುನಿಕ ಭಾವನೆಗಳು ಅಕಾಲಿಕ ₹ 
ಭಾವನೆಗಳೊಡನೆ ಮಿಳಿತವಾಗುತ್ತಿವೆ. ಇಂದಿನ ಭಾರತೀಯರು ಒಂದೇಸಲ ಹಲವು ಮಟ್ಟಗಳಲ್ಲಿ ' 
ಆಲೋಚಿಸುತ್ತಾರೆ. ಅನುಭವಿಸುತ್ತಾರೆ, ವ್ಯವಹರಿಸುತ್ತಾರೆ. ಭೂತ ವರ್ತಮಾನ ಮತ್ತು ಭವಿಷ್ಯತ್ತು 
ಗಳು ಒಂದಕ್ಕೊಂದು ಸಮಿಾಾಪಗತವಾಗುತ್ತಿವೆ-ತಿಳಿವು ತತ್ತರಿಸುವಂತೆ, ವಿವೇಚನೆ ದಿಗ್ಭ ೨ಮೆಗೊಳ್ಳುವಂತೆ! 


we 


ಹುಮಾಯೂನ್‌ ಕಬೀರರ 
ಭಾರತೀಯ ಸಂಸ್ಕೃತಿ ಪರಂಪರೆಯಿಂದ 


ನಿ: ಬಿ. ರಾಮಚಂದ್ರಪ್ಪ 


ಸೂರಟೂರಿನ ಕದನ (ಕ್ರಿ. ಶ. ೧೧೯೧-೧೧೯೨) 


ಕ್ರಿ.ಶ. ಹನ್ನೆರಡನೆಯ ಶತಮಾನದಂತ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ತಮ್ಮ ಸಾರ್ವಭೌಮಾಧಿಕಾರವನ್ನು 
ಸಾಪಿಸಲು ಸಮತೆ ಚ `ಎರಡು ಸಹೀ ನಡುವಣ ಹೋರಾಟವೇ EN ಕದನ, 
ಸಃ 


ಭು ನ ಹ ರು. ಕ್ರಮೇಣ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡು 
ತ್ರರಾಗಲು ಹವಣಿಸಿ ಸಫಲರಾದರು. ಚಾಲುಕ್ಕರ ಅವನತಿಯ ಕಾಲದಲಿ ಕುಂತಳದೇಶವನ್ನು 
ಡಿಸಿಕೊಳ್ಳುವ ಪ್ರಯತ್ನವು ಹೊಯ್ಸಳ-ಸೇವುಣರ ಸಂಘರ್ಷಕ್ಕೆಡೆಮಾಡಿಕೊಟ್ಟಿತು. 


ತ 
(1 
£1 


ಯನ್ನು ಡಾ ಆರ್ಥಿಕ ಕ್ಷೇತ್ರ ದಲಾಗಲಿ.' ಸಾಹಿತ್ಯ ಸ ಕಲಾಕ್ಲೇತ್ರದಲ್ಲಾಗಲಿ ಹೊಯ್ಸಳರ 
ಸಾಧನೆ ಎಷ್ಟು ಮಹತ್ತ ರವಾದುದೋ. ರಾಜಕೀ ಯದಲ್ಲಿಯೂ ಅವರ ಸಾಧನೆ "ಅಷ್ಟೇ ಮಹತ್ವದ್ದು. 
ರಾಜಕೀಯ ಕ್ಷೇತ್ರದಲ್ಲಿ ಅವರ ಸಾಧನೆ ಸಿದ್ಧಿಗಳನ್ನು ಸಿಂಹಾವಲೋಕಿಸಿದಾಗ ತಲಕಾಡಿನ ಕದನ (ಕ್ರಿ.ಶ. 

2೧೧೪). ಕಣ್ಣೇಗಾಲದ ಕದನ (ಕ್ರಿ.ಶ. ೧೧೧೮), ಸೊರಟೂರಿನ ಕದನ (ಕ್ರಿ.ಶ. ೧೧೯೧-೧೧೯೨) 
ಮತ್ತು ಕಣ್ಣಾನ ನೂರಿನ ಕದನ (ಕ್ರಿ.ಶ. ೧೩೪೨)-ಹೊಯ್ಸಳ ರಾಜಾಂಕರ ಉದಯ, ಉಚ್ಛಾ ಯ 
ಹಾಗೂ ಅವನತಿಯ ಹಂತಗಳನ್ನು ಸೂಚಿಸುವಂತೆ ಕಂಡುಬರುತ್ತದೆ. ಕ್ರಿ.ಶ. ಸುಮಾರು ೧೧೦೮ ರಿಂದ 
೧೧೪೨ರ ವರೆಗೂ ರಾಜ್ಯವಾಳಿದ ಹೊಯ್ಸಳ ಎಷ್ಟು _ವರ್ಧನ ರಾ ಕದನದಲ್ಲಿ ಚೋಳರನ್ನು 
ಸೋಲಿಸಿ ಕನ್ನಡನಾಡಿನಲ್ಲಿ ಅವರ ಆಳ್ವಿಕೆಯನ್ನು ಕೊನೆಗಾಣಿಸಿದನು. ಆತನ ಕಾಲದಲ್ಲಿಯೇ ನಡೆದ 
ಕಣ್ಣೇಗಾಲದ ಕದನದಲ್ಲಿ ಕಲ್ಯಾಣದ ಬಾಲ ಸಕ್ಕರಾಜ ಆರನೇ ವಿಕ್ರಮಾದಿತ್ಯನ ಸೈನ್ಯವು ಸೋಲನ್ನು 
ಅನುಭವಿಸಿ, ಚಾಲುಕ್ಕರ ಸಾಮಂತರಾಗಿದ್ದ ಹೊಯ್ಸ ಳರು ಸ್ವತಂತ್ರರಾದರು. ಕ್ರಿ. ಶ. ಸುಮಾರು 
೧೧೭೩ರಿಂದ ೧೨೨೦ರ ವರೆಗೂ ರಾಜ್ಯವಾಳಿದ, ವಿಷ್ಣುವರ್ಧನನ ಮೊಮ್ಮಗ ಇಮ್ಮಡಿ ಬಲ್ಲಾಳನು 
ಸೊರಟೂರಿನ ಕದನದಲ್ಲಿ ET ಐದನೇ ಭಿಲ್ಲಮನನ್ನು ಸೋಲಿಸಿದನು. ಅಂದಿನಿಂದ ಕೆಲಕಾಲ 
ಹೊಯ್ಸಳರ ಮುನ್ನ ಡೆಗೆ ಅಡ್ಡಿಯನ್ನುಂಟುಮಾಡುವ ಪ್ರತಿಸ್ಪರ್ಧಿ ದಕ್ಷಿ: ike ಆದರೆ 
ಮುಂದೆ ಕಣ್ಣಾನೂರಿನ ಕದನದಲ್ಲಿ ಮಧುರೆಯ ಸುಲ್ತಾ Aisi ಫಿಯಾಸುದ್ದೀನನು ಕುತಂತ್ರದಿಂದ 


ಹೊಯ್ಸಳ ಮು ಮುಮ ಓಡಿ ಬಲ್ಲಾಳ (ಕ್ರಿ. ಶ. ೧೨೯೨-೧೩೪೩)ನ ಸೈನ್ಯವನ್ನು Hsia ಹೊಯ್ಸಳ 
ಆಳ್ವಿ ಕೆಯು ಕೊನೆಗೊಂಡಿತು" 8 
ಸನ್ನಿವೇಶ 


ಸೂರಟೂರಿನ ಕದನಕ್ಕೆ ಕಾರಣವಾದ ಬಟ್ಟ ತ ಪರಿಶೀಲಿಸಿದಾಗ ಕಂಡುಬರುವ ಅಂಶವೆಂದರೆ, 
ಹೊಯ್ಸಳ ಇಮ್ಮಡಿ ಬಲ್ಲಾಳ ಮತ್ತು ಸೇವುಣ ಐದನೇ ಭಿಲ್ಲಮ-ಇವರ ರಾಜ್ಯ ವಿಸ್ತರಣೆಯ ಹಾಗೂ 


೮ ಮಾನವಿಕ ಕರ್ಣಾಟಕ 
ಕುಂತಳದೇಶದ ಮೇಲೆ ತಮ್ಮ ಒಡೆತನವನ್ನು ಸ್ಥಾಪಿಸುವ ಉತ್ಕಟಾಕಾಂಕ್ಸೆ. ಕ್ರಿ.ಶ. ೧೧೭೩ರಲ್ಲಿ 
ಸಿಂಹಾಸನವನ್ನೇರಿದ ಇಮ್ಮಡಿ ಬ ಕೊಡಗು ಜಿಲ್ಲೆಯಲ್ಲಿ ನೆಲಸಿದ್ದ ಕೊಂಗಾಳ್ವ ರನ್ನೂ, ಮೈ ಸೂರು. 
ಜಿಲ್ಲೆಯ ಪೂರ್ವ ಭಾಗದಲ್ಲಿ ನೆಲಸಿದ್ದ ಚಂಗಾಳ್ವ ರನ್ನೂ ಸೋಲಿಸಿದುದಾಗಿ ತಿಳಿದು ಬರುತ್ತ ದೆ. ಆನಗ! 
ಹೆಂಜೇ ುವಿನ ಚೋಳರನ್ನೂ, ಬನವಾಸಿಯ. ಕದಂಬರನ್ನೂ. ಸಾಂತರರನ್ನೂ . ಗುತ್ತರನ್ನೂ, ದಕ್ಷಿಣ: 
ಕನ್ನಡ ಜಿಲ್ಲೆಯ ಆಳುಪರನ್ನೂ ಸೋಲಿಸಿ ಪಾಂಡ್ಕರ ವಿರುದ್ಧ ದಂಡೆತ್ತಿ ಕು. ದುರ್ಗಮ: 
ಉಚ್ಚಂಗಿದುರ್ಗವು ಹೊಯ್ಸಳರ ವಶವಾಯಿತು. ಪಾಂಡ್ಯ ರಾಜ ”ಕಾಮದೇವನು ಇಮ್ಮಡಿ ಬಲ್ಲಾಳನಿಗೆ ' 
ಶರಣಾಗತನಾದನು. ಆದರೆ ಪುನಃ ಕ್ರಿ.ಶ. ೧೧೮೭ರಲ್ಲಿ ನಡೆದ ಕದನದ ಪರಿಣಾಮವಾಗಿ ಪಾಂಡ್ಯ ರಾಜ್ಯವು: 
ಹೊಯ್ಸಳರಾಜ್ಯದ ಒಂದು ಭಾಗವಾಯಿತು. ವಿಜಯೀ ಹೊಯ್ಸಳ ಸೈನ್ಯವು ಕಳಚುರಿ "ನೃಪಾಲ 
ಸಂಕಮದೇವನನ್ನು ಸೋಲಿಸಿ, ಅವನ ಮನೆತನದ ಅವನತಿಗೆ ದಾರಿಮಾಡಿಕೊಟ್ಟಿತು. ರಾಜನೀತಿ ನಿಪುಣ 
ಬಲ್ಲಾಳನು ಅನಂತರ ಕಲ್ಯಾಣದ ಚಾಲುಕ್ಕ ಆಳ್ವಿಕೆಯ ಪುನರ್‌ಸ್ಥಾಪಕ ನಾಲ್ವಡಿ ಸೋಮೇಶ್ವರನು 
ಬಲಹೀನನಾಗಿದ್ದಂತಹ ಸಂದರ್ಭದಲ್ಲಿ, ಚಾಲುಕ್ಕರನ್ನೂ ಸೋಲಿಸಿ, ಅವರ ಆಳ್ವಿಕೆಯ ಅಂತ್ಯಕ್ಕೆ 
ಕಾರಣನಾದನು. ಕ್ರಿ. ಶ. ೧೧೮೯ರಲ್ಲಿ sr ದಂಡನಾಯಕ ಬ್ರಹ್ಮನನ್ನು ಸೋಲಿಸಿದ ಬಲ್ಲಾಳನು | 
ಕೆಲವು ಸಾಮಂತರಸರ ಸಹಾಯ ಪಡೆದು ಸೇವುಣ ಅಧಿಕಾರಿ ಬಂಡು ಹೇಳಲಾದ ಮುರಾರಿ ಕೇಶವ 
ನರಸಿಂಗ ಎಂಬುವನನ್ನು ರದ ತಿಳಿದುಬರುತ್ತದೆ.2 ಆ ವೇಳೆಗೆ ಸೇವುಣರಾಜ ಭಿಲ್ಲಮನು ' 
ಸ ಳದ ಉತ್ತರ ಭಾಗ ಮತ್ತು ಕರ್ನಾಟಕದ ಇತರ ಕೆಲವು ಭಾಗಗಳನ್ನು (ಅಣ್ಣಿಗೆರೆ ಮತ್ತು ಗದಗ್‌) 
ಶಪಡಿಸಿಕೊಂಡಿದ್ದ. ಕರ್ನಾಟಕ ರಾಜ್ಯಲಕ್ಷ್ಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರನಾದವನೆಂಬ ಬಿರುದನ್ನು 
ಧರಿಸಿದ್ದ ಆತನು ಕಲ್ಯಾ ಣವನ್ನು ಪುನಹ ವಶಪಡಿಸಿಕೊಳ್ಳುವ “ಪ್ರಯತ್ನ ಮಾಡಿದನು. ಭಿಲಮನು ಸ 
ಜೈತುಗಿ ಎಂಬುವನನ್ನು ದಂಡನಾಯಕನನ್ನಾ ಗಿ ನೇಮಿಸಿಕೊಂಡು ಅಪಾರ ಸೈನ್ಯದೊಂದಿಗೆ ಕ್ರಿ.ಶ. ೧೧೯೧ರ ' 
ಜೂನ್‌ ತಿಂಗಳಲ್ಲಿ ಗದಗಿನಿಂದ ಮುವತ್ತು ಮೈ ಲಿ ಈಶಾನ್ಯಕ್ಕಿರುವ ಹೆರೊರು ಎಂಬಲ್ಲಿ ಬಂದಿಳಿದನು. 
ಪರಿಸ್ಥಿತಿಯ ತೀವ್ರತೆಯನ್ನರಿತ ಬಲ್ಲಾಳನು ಕ್ರಿಶ. ೧೧೯೨ರಲ್ಲಿ ತನ್ನ ಸೈನ್ಯದೊಂದಿಗೆ ನಿರ್ಣಾಯಕ ' 
ಹೋರಾಟಕ್ಕೆ ಸನ್ನದ್ಧನಾದನು. 


ಕಾಲನಿರ್ಣಯ 


ಸೊರಟೂರಿನ ಕದನವು ನಡೆದ ಕಾಲದ ೭ ಬಗ್ಗೆ ಇತಿಹಾಸಕಾರರಲ್ಲಿ ಸಾಕಷ್ಟು ಜಿಜ್ಞಾ ಸೆಯಿದೆ. ಡಾ. ಜೆ. ' 
ಎಫ್‌. ಫ್ಲೀಟ್‌ರವರು ಕ್ರಿ.ಶ. ೧೨೦೨ರ ಅಣಿ ಗೆರೆ ಶಾಸನದ ಆಧಾರದ ಮೇಲೆ ಸೊರಟೂರಿನ ಕದನವು 
ಕಿ.ಶ. ೧೧೯೧ ನೇ ಚ್‌ ತಿಂಗಳ ನಂತರ ನಡೆಯಿತೆಂದು ಅಭಿಪ್ರಾಯ ಪಡುತ್ತಾರೆ.3 ಡಾ. ಎ. 
ವೆಂಕಟಸುಬ್ಬ ಯ್ಯನವರು ಕ್ರಿ.ಶ. ೧೧೯೦ರ ಆನೇಕೆರೆ ಶಾಸನದ ಆಧಾರದ ಮೇಲೆ ಕದನವು ಕ್ರಿ 
೧೧೯೦ನೇ ಡಿಸೆಂಬ ರ್‌ ೨೪ಕ್ಕೆ ಮುಂಚಿತವಾಗಿ ನಡೆಯಿತೆಂದು ತಿಳಿಸಿ ಫ್ಲೀಟ್‌ರವರ ವಾದವನ್ನು fe 
ದಿದ್ದಾರೆ.4 ೧೧೮೯ರ ಡಿಸೆ ಂಬರ್‌ ನಂತರ ಮತ್ತು ೧೧೯೦ರ ಡಿಸೆಂಬರ್‌ ನೊಳಗೆ ಈ ಕದನ ಸಂಭವಿಸಿರ | 
ಬೇಕೆಂದ ಡಾ. ರಿತ್ತಿ ಅಭಿಪ್ರಾಯಪಡುತ್ತಾರೆ.5 ಆನೇಕೆರೆ ಶಾಸನದಲ್ಲಿಕ ಕದನವು ನಡೆದ ಕಾಲವನ್ನು 
ಷ್ಟವಾಗಿ ಶಕ ಸಂವತ್ಸರ ೧೧೧೩ (ಕ್ರಿ. ಶ. ೧೧೯೦-೯೧) ಎಂದು ಹೇಳಿದೆ ಎಂದೂ, ಈ ಶಾಸನದ | 


3. 0. 1. Derrett: Hoysalas, p. 13. 
 [bid., p. 88. 
3 Dynasties of Kanarese Districts, p. 521. 


Indian Historical Quarterly, IV (1928) p. 144 The Battle of | 
5೦೯೩೭೪೯. 
* 8. 1. Ritti: The Seunas, p. 84. 
© 1೫೮010೫. ೮% 179. 


4 


Fl ಕ 
NIN, 


ಸೊರಟೂರಿನ ಕದನ ೯ 


ಕರ್ತ ಕವಿಚಕ್ರವರ್ತಿ ಜನ್ನನೇ ಆದುದರಿಂದ, ಅದರ ಔಚಿತ್ಯವನ್ನು ಪ್ರಶ್ನಿಸುವಂತಿಲ್ಲವೆಂದೂ, ಅಲ್ಲದೆ 
ಶಾಸನದಲ್ಲಿ 'ಸಮಸ್ತಭುವನಾಶ್ರಯ' ಇತ್ಯಾದಿ ಬಿರುದುಗಳನ್ನು ಧರಿಸಿದ ಇಮ್ಮಡಿ ಬಲ್ಲಾಳನ ಸಹಿ 
ಇರುವುದರಿಂದ ಶಾಸನದ ಹೇಳಿಕೆಯನ್ನು ನಿರಾಕರಿಸುವಂತಿಲ್ಲವೆಂದು ವೆಂಕಟಸುಬ್ಬಯ್ಯನವರು 
ವಾದಿಸಿದ್ದಾರೆ. 
ಪಾದ ವಿವಾದಗಳೇನೇ ಇದ್ದರೂ ಬಲ್ಲಾಳ ಮತ್ತು ಭಿಲ್ಲಮರಿಬ್ಬರೂ ಗದಗಿನ ಸಮಾಪದ ಒಂದೇ 
ದೇವಾಲಯಕ್ಕೆ ದತ್ತಿ ನೀಡಿ ಅದೇ ದೇವಾಲಯದ ಆಚಾರ್ಯನನ್ನು ಸನ್ಮಾನಿಸಿ ಆಶೀರ್ವಾದ ಪಡೆದುದು 
'ಪರಿಶೀಲನಾರ್ಹ ಅಂಶ. ಭಿಲ್ಲಮನು ಸ್ವಯಂಭು-ತ್ರಿಕೂಟೇಶ್ವರ ದೇವಾಲಯಕ್ಕೆ “ಹಿರಿಯ ಹಂದಿಗೊಳ' 
ಎಂಬ ಗ್ರಾಮವನು ದತ್ತಿ ನೀಡಿ ಕಾಳಾಮುಖಾಚಾರ್ಯ ಚಂದ್ರಭೂಷಣ ಪಂಡಿತನನ್ನು ಕ್ರಿ.ಶ. ೧೧೯೧ನೇ 
ಜೂನ್‌ ತಿಂಗಳಲ್ಲಿ ಸನ್ಮಾನಿಸಿದನೆಂದು ಅವನ ಗದಗಿನ ಶಾಸನವು? ಸಾರುತ್ತದೆ. ಅದರಂತೆಯೇ ಬಲ್ಲಾಳನೂ 
'ಹೊಂಬೊಳಲು' ಎಂಬ ಗ್ರಾಮವನ್ನು ಕ್ರಿ.ಶ. ೧೧೯೨ನೇ ನವಂಬರ್‌ ೨೧ರಂದು ದತ್ತಿ ನೀಡಿ ಅದೇ 
ಆಚಾರ್ಯನನ್ನು ಪೂಜ್ಯಭಾವದಿಂದ ಸನ್ಮಾನಿಸಿದನೆಂದು ಆತನ ಗದಗಿನ ಶಾಸನವು8 ತಿಳಿಸುವುದು. 
ಇದರ ಆಧಾರದ ಮೇಲೆ ಭಿಲ್ಲಮನು ಕದನಕ್ಕಿಂತ ಮುಂಚಿತವಾಗಿಯೂ, ಬಲ್ಲಾಳನು ಕದನದ ನಂತರವೂ 
ಆ ದೇವಾಲಯಕ್ಕೆ ದತ್ತಿ ನೀಡಿ ಆಚಾರ್ಯನನ್ನು ಸನ್ಮಾನಿಸಿದರೆಂದು ಖಚಿತವಾಗಿ ಹೇಳಬಹುದು. 
ಆದ್ದರಿಂದ ಇವರೀರ್ವರ ನಡುವಣ ನಿರ್ಣಾಯಕ ಭೀಕರ ಕದನವು ಕ್ರಿ.ಶ. ೧೧೯೧ನೇ ಜೂನ್‌ ಮತ್ತು 
ಕ್ರಿ.ಶ. ೧೧೯೨ನೇ ನವಂಬರ್‌. ತಿಂಗಳ ಅವಧಿಯಲ್ಲಿ ನಡೆಯಿತೆಂಬುದು ಸ್ಪಷ್ಟಪಡುತ್ತದೆ. ಬಲ್ಲಾಳನ 
ಗದಗಿನ ಶಾಸನದ ಒಂದು ಭಾಗ ಈ ಕೆಳಕಂಡಂತಿದೆ:9 


“ತಸ್ಯ ಭಾಗವತಶ್ಚ ರಾಚರಗುರೋಃ 

ಶ್ರೀ ಸ್ವಯಂಭುತ್ರಿಕುಟೇಶ್ವರದೇವಸ್ಕಾಂಗರಂಗಭೋಗಕಂ......... 

೧೧೧೪ ವರ್ತ್ತ್ರಮಾನ ಪರಿಧಾವಿಸಂವತ್ಸರಾಂತರ್ಗತ 
"ಮಾರ್ಗಶೀರ್ಷ ಪೌರ್ಣಮಾಸ್ಕಾಂ......... 

ಕಾಳಾಮುಖಾಚಾರ್ಯ ಸೋಮೇಶ್ವರದೇವಪ್ಪ ಶಿಷ್ಕಸ್ಯ 

ವಿದ್ಯಾಭರಣದೇವಶಿಷ್ಯಸ್ಯ ಸತ್ಯವಾಕ್ಕಾಪರನಾಮಧೇಯಸ್ಕ......... 

ಪಾದಪ್ರಕ್ಷಾಳನಂಗೈದು......... 


ಮುಖ್ಯ ಘಟನೆಗಳು 


ಸೊರಟೂರಿನ ಕದನ ಮತ್ತು ಅದರ ಪರಿಣಾಮಗಳ ಬಗ್ಗೆ ಅನೇಕ ಶಾಸನಗಳು ದೀರ್ಫ ವಿವರಣೆ 
ನೀಡುವುದಲ್ಲದೆ, ಸಮಕಾಲೀನ ಬರೆಹಕಾರರೂ, ಇತಿಹಾಸಕಾರರೂ ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ. 
ಇಮ್ಮಡಿ ಬಲ್ಲಾಳನ ಮಗನಾದ ಇಮ್ಮಡಿ ನರಸಿಂಹನ ಕಾಲದ ದಾವಣಗೆರೆ ತಾಲ್ಲೂಕಿನ ಹರಿಹರದ 
ಹರಿಹರೇಶ್ವರ ದೇವಾಲಯದಲ್ಲಿರುವ ಶಾಸನವು! ಬಲ್ಲಾಳನು ಸೇವುಣ ಭಿಲ್ಲಮನೊಂದಿಗೆ ಹೋರಾಡಿದ 
ವಿವರಗಳನ್ನೊದಗಿಸುತ್ತದೆ. ಸೇವುಣ ಸೈನ್ಯದ ನಾಯಕತ್ವವನ್ನು ಜೈತುಗಿ ಎಂಬುವನು ವಹಿಸಿದ್ದನು. 
ಸೊರಟೂರಿನಲ್ಲಿ ನಡೆದ ಕದನದಲ್ಲಿ ಸೇವುಣ ಸೈನ್ಯವು ಅಪಾರ ಸಾವುನೋವಿನಿಂದ ಕಂಗೆಟ್ಟು ಲೊಕ್ಕಿ 
' ಗುಂಡಿಯ ಕೋಟೆಯ ಕಡೆಗೆ ಓಡಿಹೋಯಿತು. ಇನ್ನೂರು ಸಾವಿರ ಕಾಲಾಳುಗಳನ್ನೂ, ಹನ್ನೆರಡು 
ಸಾವಿರ ಅಶ್ವಾರೂಢರನ್ನೂ ಹೊಂದಿದ್ದ ಸೇವುಣ ಸೈನ್ಯವನ್ನು ಬಲ್ಲಾಳನು ತನ್ನ ಒಂದೇ ಆನೆಯ 
ಸಹಾಯದಿಂದ ಸೊರಟೂರಿನಿಂದ ಕೃಷ್ಣವೇಣೀ ನದಿಯ ದಂಡೆಯ ವರೆಗೂ ಬೆನ್ನಟ್ಟಿದನೆಂದು ಶಾಸನದಲ್ಲಿ 


? ೫. 7, 111, ೧. 219. 
8 ?014., VI, ೧. 94. 

9 Ibid. 

10.6. ೧.೫೭1, ಐ 25, 


೧೦ ಮಾನವಿಕ ಕರ್ಣಾಟಕ 
ಉತ್ಪೇಕ್ಸಿಸಿದೆ. ಸೇವುಣ ಸೈನ್ಯದ ಐದು ಭಾಗಗಳು ನೀರಿನಲ್ಲಿ ಮುಳುಗಿದವೆಂದೂ, ಆರು ಭಾಗಗಳು 
ರಣರಂಗದಿಂದ ಹೆದರಿ ಓಡಿಹೋದುವೆಂದೂ, ನಾಲ್ಕು ಭಾಗಗಳು ಸಾವಿಗೀಡಾದವೆಂದೂ, ಮತ್ತೆ 
ನಾಲ್ಕು ಭಾಗಗಳು ಹಿಂತಿರುಗಿ ಪಲಾಯನ ಮಾಡಿತೆಂದೂ ಭಿಲ್ಲಮನು ಮಿಕ್ಕ ಆರುನೂರು ಸೈನಿಕ 
ರೊಡನೆ ಓಡಿ ಹೋದನೆಂದೂ ರಾಜಾದಿತ್ಯನು ತನ್ನ ವ್ಯವಹಾರ ಗಣಿತದಲ್ಲಿ ವಿವರಿಸಿದ್ದಾನೆ. ಹರಿಹರದ 
ಶಾಸನದಲ್ಲಿ ಉಕ್ತವಾಗಿರುವಂತೆ ಬಲ್ಲಾಳನು ತನ್ನ ಒಂದಾನೆಯ ಸಹಾಯದಿಂದ ಸೇವುಣರನ್ನು ಸದೆ 
ಬಡಿದನೆಂಬ ಅಂಶವ್ರ ಅತಿಶಯೋಕ್ತಿಯಾದರೂ, ಅವನು ' ಜಯಗಳಿಸಿದನೆಂಬುದು ಸ್ಪಷ್ಟ. ಭಿಲ್ಲಮನು. 
ಸೊರಟೂರಿನ ಕದನದಲ್ಲಿ ಮಡಿಯಲಿಲ್ಲವೆಂಬುದು ಇನ್ನೊಂದು ಅಂಶ. ಬದಲಾಗಿ ಅವನು ಲೊಕ್ಕಿ 
ಗುಂಡಿಯ ಕೋಟೆಯಲ್ಲಿ ಆಶ್ರಯವನ್ನು ಪಡೆದು ಕೆಲವು ಸಾಮಂತರ ಸಹಾಯ ಪಡೆದು, ಮತ್ತೆ 
ಯುದ್ಧ ಸನ್ನದ್ಧನಾದನು. 


ಲೊಕ್ಕಿಗುಂಡಿಯ ಪತನ 


ಲೊಕ್ಕಿಗುಂಡಿಯ ಕೋಟೆಯು ಈಗಿನ ಗದಗಿನಿಂದ ಏಳು ಮೈಲಿ ದೂರದಲ್ಲಿದೆ. ಲೊಕ್ಕಿಗುಂಡಿಯ ಕೆಲವು 
ಅವಶೇಷಗಳು ಇಂದು ಐತಿಹಾಸಿಕ ಘಟನೆಗಳನ್ನು ನೆನಪಿಗೆ ತರುತ್ತವೆ. ಕೋಟೆಯು ಪಾಳು ಬಿದ್ದಿದ್ದರೂ 
ಅನೇಕ ವಿಗ್ರಹಗಳನ್ನೊಳಗೊಂಡ ಜಿನಾಲಯಗಳೂ, ಶಿವಾಲಯಗಳೂ ಆ ಐತಿಹಾಸಿಕ ಸ್ಥಳಕ್ಕೆ ಜೀವಕಳೆ 
ತುಂಬಿ ತಲೆಎತ್ತಿ ನಿಂತಿವೆ. ಪ್ರಸಿದ್ಧ ಉಚ್ಚಂಗಿ ದುರ್ಗದಂತೆ, ಲೊಕ್ಕಿಗುಂಡಿಯ ಕೋಟೆಯೂ ಅಭೇಧ್ಯ 
ವಾಗಿತ್ತು. ಬಲ್ಲಾಳನು ಮತ್ತೊಮ್ಮೆ ಹೋರಾಡಿ ಕೋಟೆಯನ್ನು ವಶಪಡಿಸಿಕೊಳ್ಳಲು ನಿರ್ಧರಿಸಿದನು. 
ತಾನೇ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡು ಕೋಟೆಯನ್ನು ಮುತ್ತಿದನು. ಪುನಃ ಘೋರ ಕದನವು 
ನಡೆಯಿತು. ಸೇವುಣ ದಂಡನಾಯಕನಾದ ಜೈತುಗಿಯೂ, ಅಪಾರ ಸೈನಿಕರೂ ಮರಣ ಹೊಂದಿದರು. ' 
ಭಾರೀ ಸೋಲನ್ನನುಭವಿಸಿದ ಸೇವುಣರಾಜ ಭಿಲ್ಲಮನು ಅಲ್ಲಿಂದ ಪ್ರಾಣ ರಕ್ಷಣೆಗಾಗಿ ತಲೆತಪ್ಪಿಸಿಕೊಂಡು 
ಓಡಿಹೋದನು. ಬಲ್ಲಾಳನು ಆತನನ್ನು ಬೆನ್ನಟ್ಟಿ ಕೊಂದುಹಾಕಿದನೆಂದು ತಿಳಿದುಬರುತ್ತದೆ. ಬಲ್ಲಾಳನ ' 
ಪರಾಕ್ರಮವನ್ನು ವರ್ಣಿಸುವ ಶಾಸನವೊಂದು ಬೇಲೂರು ತಾಲ್ಲೂಕಿನಲ್ಲಿ ದೊರೆತಿದೆ. ಕ್ರಿ.ಶ. ೧೧೯೭ರಲ್ಲಿ 
ಬರೆದ ಆ ಶಾಸನದ ಭಾಗವು ಈ ಕೆಳಕಂಡಂತಿದೆ.12 


ಅ ಸುಹ್ರಿತು ಪಾಂಡ್ಯನೃಪಾಳ ರಕ್ತಜಳದಿಂ ನೀರೂಡಿ ಸು೫ಕ್ಮಂಬಿನಂ ಮಸೆದಂ 
ಬಲ್ಲಮ ಮಸ್ತಶಾಣತಳದೊಳು ಘೋರೆಂಬಿನಂ ಜೈತುಗೀಪ್ರಸೃತಾಸ್ಕಾಂಬುಜ 
ಕೋಷದೊಳ್ಳಿಅೌಪುವಂ ಘಣ್ಮೆಂಬಿನಂ ಕೂರ್ಪು ದಳ್ಳಿಸೆ ಬಲ್ಲಾಳನ್ಸೃಪಾಳಕಂ ನಿಜ 
ಭುಜಪ್ರೌಢಪ್ರತಾಪಾಸಿಯಂ॥ 


ಬಲ್ಲಾಳನು ತನ್ನ ಖಡ್ಗವನ್ನು ಪಾಂಡ್ಕರಾಜನ ರಕ್ತದಲ್ಲಿ ಅದ್ದಿ, ಭಿಲ್ಲಮನ ತಲೆಗೆ ಮಸೆದು, 
ಜೈತುಗಿಯ ಬಾಯಿಯಲ್ಲಿ ತುರುಕಿದನೆಂದು ಮೇಲಿನ ಸಾಲುಗಳಿಂದ ತಿಳಿದು ಬರುತ್ತದೆ. 

ಸೇವುಣ ಭಿಲ್ಲಮನ ಮರಣದ ಕಾಲವು ವಿವಾದಾಸ್ಪದವಾದುದು. ಡಾ. ಜೆ. ಎಫ್‌ ಫ್ಲೀಟ್‌ರವರು 
ಭಿಲ್ಲಮನು ಸೊರಟೂರಿನ ಕದನದಲ್ಲಿ ಮಡಿದನೆಂದು ಅಭಿಪ್ರಾಯಪಟ್ಟಿದ್ದಾರೆ.18 ಆದರೆ ರಾಜಾದಿತ್ಯನ 
ವ್ಯವಹಾರ ಗಣಿತ, ಹರಿಹರ ಮತ್ತು ಬೇಲಾರು ತಾಲೂಕಿನಲ್ಲಿ ದೊರೆತಿರುವ ಶಾಸನಗಳು ಫ್ಲಿ ಟ್‌ರವರ 
ಅಭಿಪ್ರಾಯವನ್ನು ಸುಳ್ಳಾಗಿಸುವುದಲ್ಲದೆ, ಭಿಲ್ಲಮನ ಮರಣದ ಕಾಲವನ್ನು ಮುಂದೂಡಿದೆ. ಕ್ರಿ.ಶ. 


೧೨ 


೧೧೯೩ರ ನಂತರದ ಯಾವುದೇ ಶಾಸನಗಳು ಭಿಲ್ಲಮನ ಹೆಸರನ್ನು ಸೂಚಿಸಿಲ್ಲವೆಂದೂ, ಆದುದರಿಂದ 


1 Kannada manuscript No KA 14. of - 
the Inst 
Kannada Studies, Mysore. p42, 43856. itute of 


CNB 77. 
13 Op. cit., p 504. 


RY Cs 
ಲ ಸ 
ಕ್ಮ ಕ ್ಮ್ಹಿ್ಪ 


ಸೊರಟೂರಿನ ಕದನ | ೧೧ 


ಭಿಲ್ಲಮನು ಸೊರಟೂರಿನ ಕದನದಲ್ಲಿ ಅಲ್ಲದಿದ್ದರೂ ಅನಂತರದ ಹೋರಾಟದಲ್ಲಿ ಮಡಿದಿರಬೇಕೆಂದು 
ಡಾ. ಡಿ. ಎಮ್‌. ಡೆರೆಟ್‌ ಅಭಿಪ್ರಾಯಪಟ್ಟಿ ಸಿದ್ದಾ ರೆ.14 ಭಿಲ್ಲಮನ ಆಸ್ಥಾ ನ ಕವಿಯೆಂದು ಹೇಳಲಾದ 
ಹೇಮಾದ್ರಿಯೂ ಸೇರಿದಂತೆ ಇನ್ನೂ ಕೆಲವು ಇತಿಹಾಸಕಾರರು ಬಲ್ಲಾಳನೇ ಭಿಲ್ಲಮನಿಂದ ನಿರ್ಜೀವ 
ಗೊಳಿಸಲ್ಪಟ್ಟನೆಂದು ತಿಳಿಸುತ್ತಾರೆ. ಹೇಮಾದ್ರಿಯ “ಚತುರ್ವರ್ಗ ಚಂತಾಮಣಿ' ಪ್ರಶಸ್ತಿಯಲ್ಲಿ ಕಂಡು 
ಬರುವ `ವಿದಧೇಯೋ ಹೊಯ್ಸಳೇಶವ್ಯಸಂ' ಎಂಬ ಮಾತು ಅವರ ಅಭಿಪ್ರಾಯಕ್ಕೆ ಪುಷ್ಟಿ ನೀಡಿದೆ. 
ಅಲ್ಲದೆ, ಕ್ರಿ.ಶ. ೧೧೯೨ರಲ್ಲಿ ಬರೆದ ಬಲ್ಲಾಳನ ಗದಗಿನ ಶಾಸನದಲ್ಲಿ ಆತನು ಸೋಲಿಸಿದ ಪಾಂಡ್ಯ 
ನೃಪಾಲ ಕಾಮದೇವ ಮತ್ತು ಸೇವುಣ ದಂಡನಾಯಕ ಜೈತುಗಿಯರ ಹೆಸರಿರಲು, ಭಿಲ್ಲವಮುನ ಮರಣದ 
ಉಲೇಖವಿಲ್ಲದಿರುವುದು. ಮತ್ತು ಬೇಲೂರು ತಾಲ್ಲೂಕಿನಲ್ಲಿ ದೊರೆತ ಕ್ರಿ. ಶ. ೧೧೯೭ರ ಶಾಸನದಲ್ಲಿ 
ಸ್ಪಷ್ಟ ಉಲ್ಲೇಖವಿದ್ದರೂ ವಿಜಯೀ ಹೊಯ್ಸಳ "ವೀರಬಲ್ಲಾಳನ ತನ್ನ ಶತ್ರುವಿನ ಮರಣವನ್ನು 
ಘೋಷಿಸುವುದಕ್ಕೆ ಅಷ್ಟು ಸಾವಕಾಶವಾದುದು ಅವರ ವಾದಕ್ಕೆ ಮುಖ್ಯ ಕಾರಣಗಳು. ಭಿಲ್ಲಮನು 
ಕ್ರಿ.ಶ. ೧೧೯೩ಕ್ಕೆ ಮುಂಚಿತವಾಗಿಯೇ ಮಡಿದನೆಂದೂ, ಆತನು "ಕ್ಕಿ ಗುಂಡಿಯ ಕದನದಲ್ಲಿ ಬಲ್ಲಾಳ 
ನಿಂದಲೇ ಸಂಹರಿಸಲ್ಪಟ್ಟನೆಂದೂ ನಿಸ್ಸಂದೇಹವಾಗಿ ಹೇಳಬಹುದು. ಭಿಲಿಮನ ಮರಣವನ್ನು ಸಾರುವ 
ಅಧಿಕೃತ ದಾಖಲೆಯೆಂದರೆ ನವಲಗುಂದ ತಾಲ್ಲೂಕಿನ ಅಣ್ಣಿಗೆರೆಯಲ್ಲಿ ದೊರೆತಿರುವ ಶಾಸನ. 15 ಅಲ್ಲಿನ 
ಅಮೃತೇಶ್ವರ ದೇವಾಲಯದ ಕಲ್ಲಿನಲ್ಲಿ ಕ್ರಿ.ಶ. ೧೨೦೨ರಲ್ಲಿ ಬರೆಸಲಾದ ಆ ಶಾಸನದ ಒಂದು ಭಾಗವು 
ಈ ಕೆಳಕಂಡಂತಿದೆ. 


ಕರಿಸೈೆನ್ಯೋತ್ಕರವುಂಟು ವಾಜಿ ಬಳವುಂಟಾಳುಂಟು ತಳ್ಳಂನೋಳಾ 
ರ್ದ್ವುರದೊಳ್‌ ಕಾದುಪುವರೆಂದು ಭಿಲ್ಲಮ ನೃಪಂ ಬಂದಾಂತೊಡೊರ್ದೊಂದೆ ಸಿಂ 
ಧುರಮಂ ನೂಂಕಿದನೊಕ್ಕಲಿಕ್ಕಿ ತುಳಿದಂ ಬೆನ್ನಟ್ಟಿ ಕೊಂದಿಕ್ಕಿದಂ 
ಸೊರಟೂರಿಂದವೆ ಲೊಕ್ಕಿಗುಂಡಿವರೆಗಂ ಬಲ್ಲಾಳ ಭೂಪಾಳಕಂ 


ಅಲ್ಲದೆ ಇಮ್ಮಡಿ ನರಸಿಂಹನ ಶಾಸನವೊಂದು16 ಸೇವುಣರ ಮೇಲೆ ಬಲ್ಲಾಳ ಸಾಧಿಸಿದ ವಿಜಯವನ್ನು 
ಹೀಗೆ ಸಾರುತ್ತದೆ: 


ಎರಡುಂ ಲಕ್ಕಂಬರಂ ಸುತ್ಮ ಣಯರಶನಿಸನ್ನಾಹದಿಂ ಪನ್ನೆರಳ್ಳಾ 

ಸಿರವಶ | ಶ್ರೇಣಿಮೇಲಂ ಕವಣೆಯ ಮಣಿಪರ್ಯಾಣದಿಂ ತೋಕ್ಕೆ ೯ವೆತ್ತ 

ಯ್ತರೆ ತನ್ನೊಂದಾನೆಯಿಂ ಸೇವುಣನೃ ಬಂ ನೂಂಕಿ ಬೆನ್ನ ಟ್ಟಿ ಕೊಂದಂ 
ಸೊರಟೂರಿಂ ಕೃಷ್ಣ ಷ್ಣ ವೇಣಿನದಿಯ ತಡಿವರಂ ವೀರಬಲ್ಲಾಳರಾಯಂ॥ 


ಮೇಲಿನ ವರ್ಣನೆಗಳಲ್ಲಿ ಮೊದಲನೆಯದರಿಂದ ಭಿಲ್ಲಮನನ್ನು ಲೊಕ್ಕಿಗುಂಡಿಯ ವರೆಗೆ ಬಲ್ಲಾಳನು 
ಹಿಮೆ ಒಟ್ಟಿಸಿದನೆ ನೆಂದು ತಿಳಿದುಬರುತ್ತದೆ. ಎರಡನೆಯ ಪದ್ಕ ದಲ್ಲಿ ಈ ವಿಜಯವನ್ನು ಉತ್ಪೆ (ಕ್ಲಿ ಸಲಾಗಿದೆ. 
ಈ ಯುದ್ಧದ ೫ ನಂತರವೂ ಕೃಷ್ಣಾನದಿಯಿಂದೀಚೆಗೆ ಆತನ ಆಳ್ವಿಕೆ ಮುಂದುವರಿಯಿತೆಂಬುದು ಶಾಸನ 
ದಿಂದ ಸ್ಪಷ್ಟ "ಪಡುತ್ತ ದೆ. ಅಲ್ಲದೆ ಭಿಲ್ಲಮನ ಮಗನಾದ ಜೈ ತುಗಿಯು ತನ್ನ ಆಳ್ವಿ ಕೆಯನ್ನು ಕ್ರಿ.ಶ. ೧೧೯೧- 
೯೨ನೇ ವರ್ಷದಿಂದ ಆರಂಭಿಸಿದನೆಂದು ತಿಳಿದುಬರುತ್ತದೆ. ದಂಡನಾಯಕ 'ಜೈತುಗಿ ಹ ಕದನದಲ್ಲಿ 
ಮಡಿದುದರಿಂದ ಆತನೇ ಸಿಂಹಾಸನವನ್ನೇರಿರಲು ಸಾಧ್ಯವಿಲ್ಲ. 
ಸೊರಟೂರು ಮತ್ತು ಲೊಕ್ಕಿಗುಂಡಿಗಳಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿದ ಬಲ್ಲಾಳನು, 
ಸೊರಟೂರಿನಿಂದ ಬೆಳ್ವೊ ಲದವರೆಗಿನ' ಪ್ರದೇಶಗಳನ್ನು ಗೆದ್ದು ಹೊಯ್ಸಳರ ಆಧಿಪತ್ಯವನ್ನು "ಪುನರ್‌ 
ಸ್ಥಾಪಿಸಿದನು. ಬಲ್ಲಾಳನ "ಸೇನೆಯ ಕಾರ್ಯಾಚರಣೆಯನ್ನು ಚನ್ನ ರಾಯಪಟ್ಟಣದ ಆನೇಕೆರೆ "ಶಾಸನದಲ್ಲಿ 


14 D.M. Derrett op. cit., p. 95. 
15 S.LI., XV No. 216. 
34 £,C., XI Dg 25. 


೧೨ ಮಾನವಿಕ ಕರ್ಣಾಟಕ 
ವಿವರಿಸಲಾಗಿದೆ.17 ಅಸಂಖ್ಯಾತ ಸೇವುಣ ಸೈನಿಕರ ಹೆಣಗಳ ರಸಗೊಬ್ಬರದಿಂದ ಕೃಷಿಗೆ ಯೋಗ್ಯ ವಾಡೆ , 
ಫಲವತ್ತಾದ ಭೂಮಿಯನ್ನಾಗಿ ಪರಿವರ್ತಿಸಿದ ಬಲ್ಲಾಳನು ತಾನು ಗೆದ್ದ ಪ್ರದೇಶಗಳಲ್ಲಿ ಹೊಯ್ಸಳರ | 
ಬಿತ್ತಿದನು. ಲೊಕ್ಕಿಗುಂಡಿಯನ್ನು ಕೇಂದ್ರ ಕಾರ್ಯಸ್ಥ್ರಾ ನವಾಗಿ ಬಳಸಿಕೊಂಡ ' 
ಹೊಯ್ಸಳ ಚಕ್ರವರ್ತಿ ಬೆಳ್ವೊಲ, ಹೊಂಬಾಳ, ಬಾಲಗನೂರು, ಎರಂಬರ್ಗೆ, ಬೆಳವಟಿ ಗೆ 
ಮುದಗನೂರು, ಅಣ್ಣಿಗೆರೆ, ಸೌಂದತ್ತಿ, ಬಳ್ಳಾರಿ, ದೊರೆವಾಡಿ, ಉದ್ದ ರೆ, ಕುರುಗೋಡು, ಹಾಲುವೆ ' 
ಮತ್ತು ಮಾನುವೆ- ಇವುಗಳನ್ನು ಗೆದ್ದು ಕೊಂಡನೆಂದು ಅದೇ ಶಾಸನದಲ್ಲಿ ವಿವರಿಸಿದೆ. ಸೆ 


ಅಧಿಕಾರ ಬೀಜವನ್ನು 


ಅರಿಗಿರಿದುರ್ಗ್ಗಮಲ್ಲನೃಪನೆತ್ತಿದ ಬೇಗದೆ ಕೊಂಡದುರ್ಗ್ಗವೊಂ 
ದೆರಡೆ ವಿರಾಟರಾಜ ನಗರಂ ಕುಜುಗೋಡುಮತಂಗಭೂದರಂ 
ಧೊರೆವದಿಗುತ್ತಿಗುತ್ತವೊಲಲುದ್ದ ರೆ ಕಾಲಡಿ ಬಂದಣಿಕ್ಕೆ ಬ 
ಳ್ಳರೆ ಸೊಜಟೂರೆರಮ್ಟರಗೆ ಹಾಲುವೆ ಮಾನುವೆ ಲೊಕ್ಕಿ ಗುಂಡಿಗಳು॥ 


ಕೃಷ್ಣಾನದಿಯ ದಂಡೆಯ ವರೆಗೂ ಹೊಯ್ಸಳ ರಾಜ್ಯದ ಗಡಿಯನ್ನು ವಿಸ್ತರಿಸಿದ ಬಲ್ಲಾಳನು " 
ಕುಮ್ಮಟ ಎಂಬಲ್ಲಿದ್ದಾಗ ತನ್ನ ತಂದೆ ಒಂದನೇ ನರಸಿಂಹನ ಹೆಸರಿನಲ್ಲಿ ಒಂದು ವಿಗ್ರಹವನ್ನು ಪ್ರತಿಷೆ 
ಮಾಡಿಸಿದನೆಂದು ತಿಳಿದುಬರುತ್ತದೆ.18 ಬಹುಶಃ “ಬಲ್ಲಾಳ ಶಕೆ'ಯು ಆರಂಭವಾದುದು, ಬಲ್ಲಾಳನ ' 
ಈ ಮಹೋನ್ನತ ವಿಜಯದ ನಂತರವೇ. “ಬಲ್ಲಾಳ ಶಕೆ'ಯ ಆರಂಭದ ಬಗ್ಗೆ ಯೂ ಸಾಕಷ್ಟು ಭಿನ್ನಾಭಿ 3 
ಪ್ರಾಯಗಳಿವೆ. ಸುಮಾರು ೨೩ ಶಾಸನಗಳು ಈ ಶಕೆಯು ಕ್ರಿ.ಶ. ೧೧೯೦ರಿಂದಲೂ, ೩ ಶಾಸನಗಳು ಟ್ಟ 
ಕ್ರಿ.ಶ. ೧೧೯೧ರಿಂದಲೂ ಆರಂಭವಾಯಿತೆಂದು ತಿಳಿಸುತ್ತವೆ.39 ನು ತನ್ನ ಶಕೆಯನ್ನು ಕ್ರಿ.ಶ.೧೧೯೧ ' 
ರಿಂದಲೇ ಆರಂಭಿಸಿದನೆಂದು ಕೆಲವು ವಿದ್ವಾಂಸರು ಖಚಿತಪಡಿಸಿದ್ದಾ ರೆ. 20 ಸೇವುಣರಜ ಭಿಲ್ಲಮನ ? 
ಸೋಲಿನಿಂದಾಗಿ ಅವನ ಸಾಮಂತರ ಪ್ರಾಬಲ್ಯಕ್ಕೆ ಕೊಡಲಿ ಪೆಟ್ಟು ಬಿದ್ದ ೦ತಾಯಿತು. 


ಒಟ್ಟಿನಲ್ಲಿ ಸೊರಟೂರು ಮತ್ತು ಲೊಕ್ಕಿಗುಂಡಿಯ ಕದನದ ನಂತರ ಹೊಯ್ಸಳರ ರಾಜಧಾನಿ 
ದ್ಹಾರಸಮುದ್ರವು ಕರ್ನಾಟಕದ ರಾಜಧಾನಿಯಾಗಿ ಉಳಿಯದೆ, ದಕ್ಷಿಣ ಭಾರತದ ರಾಜಕೀಯದ ತಿ 
ಗುರುತ್ವ ಕೇಂದ್ರವಾಯಿತು. ಸೇವುಣ ಭಿಲ್ಲವಮನ ಸೋಲಿನಿಂದ ದಕಿ ಣದ ರಾಜಕೀಯದಲ್ಲಿ ಪ್ರಭಾವ ಸಿ 
ಶಾಲಿಯಾಗಿದ್ದ ಇಮ್ಮಡಿ ಬಲ್ಲಾಳನ ಸಾಧನೆಯು ಶ್ಲಾಘನೀಯವಾದುದು. ದಕ್ಷಿಣ ಭಾರತದ ಮೇಲೆ ' 
ತಮ್ಮ ಸಾರ್ವಭೌಮಾಧಿಕಾರವನ್ನು ಸ್ಥಾಪಿಸುವ ನಿರ್ಧಾರದಿಂದ ಹಲವು ವರ್ಷಗಳಿಂದ ಹೋರಾಡುತ್ತಿದ್ದ 
ಹೊಯ್ದ ಳರಾಜರ ಆಸೆಯು ಈಡೇರಿತು. ಕದಂಬರ, ಪಾಂಡ್ಕರ, ಕಳಚುರಿಗಳ, ಸೇವುಣರ ವಿರುದ್ಧ ತ್ತಿ 
ಕೈಗೊಂಡ ಬಲ್ಲಾಳನ ಸೈನಿಕ ಕಾರ್ಯಾಚರಣೆಗಳು, ಸಾಧನೆಗಳು ಹಲವು ಕವಿಗಳಿಗೆ ಉತ್ತಮ ಕಾವ 4 
ವಸ್ತು ವಾದರೆ, ಆತನ ವ್ಯಕ್ತಿತ್ವವು ಶತ್ರುಗಳಿಗೆ ಭಯಭೀತಿಯ ಅಭೂತವಸ್ತುವಾಯಿತು. ಹೊಯ್ಸಳ. 3 
ಸೇವುಣರ ಸಂಬಂಧದ ಇತಿಹಾಸದಲ್ಲಿ ಈ ಕದನವು ಒಂದು ಮೈಲಿಗಲ್ಲು. ಭಿಲ್ಲಮೆನ ಉತ್ಕಟಾಕಾಂಕ್ಷಿಯ 
ಆಕಾಶದಲ್ಲಿ ಕಾಣಿಸಿಕೊಂಡ ಧೂಮಕೇತು. ಬಲ್ಲಾಳನು ಆಕ್ರಮಿತ ಪ್ರದೆ ದೇಶಗಳಲ್ಲಿಯೂ ಸಾಹಿತ್ಯ, | 
ಕಲೆಗಳಿಗೆ ಪೊ ತ್ಸಾಹ ನೀಡಿ ಜನತೆಯ ಮೆಚ್ಚುಗೆಗೆ ಪಾತ್ರನಾದನು. ಕ: ರಾಜನ ಪರಿಶ್ರಮದ 
ಜೊತೆಗೆ ದಂಡನಾಯಕ- ಮಂತ್ರಿಗಳಾದ ಮಾಚಿರಾಜ, ಎರೆಯಣ್ಣ, ಕಾಮೆಯ, ಕೇಶವದೇವ, ' 
ಚಂದ್ರಮೌಳಿ, ಅಮಿತ್ತಯ್ಯ ಮೊದಲಾದವರ ಸ್ವಾಮಿನಿಷ್ಠೆ, ಕರ್ತವ್ಯಶ್ರದ್ಧೆಯೂ ಆತನ ಯಶಸ್ಸಿಗೆ | 
ಕಾರಣವಾಯಿತು. ಸೊರಟೂರು ಕದನವು ಕನ್ನ ಡನಾಡಿನ ಹಾಗೂ ದಕಿ Wy ಭಾರತದ ಇತಿಹಾಸದಲ್ಲಿ ' 

ಕ 

ಒಂದು ಮಹತ್ವದ ಘಟನೆ. ಸೇವುಣರ ಮೇಲಿನ ವಿಜಯದ ನಂತರ ಇಮ ಡಿ ವೀರಬಲ್ಲಾಳೆನು “ಹೊಯ್ಸಳ 


1 Ibid., V, Cn 179, 
* Derrett: op, cit, p. 96. 


39 Kijelhorn: List of Inscriptions ; of Southern India. 
2 Derrett: op. eit. 


ಇಸಾಗೆ 


ಸೊರಟೂರಿನ ಕದನ ೧೩ 


ಚಕ್ರವರ್ತಿ', "ದಕ್ಷಿಣ ಚಕ್ರವರ್ತಿ',“ಸಮಸ್ತಭುವನಾಶ್ರಯ', "ಪೃಥ್ವೀವಲ್ಲಭ', "ಸೇವುಣಬಡಬಾನಲ 
ವಾರಿಧಿ', "ಸೇವುಣ ಕಟಕಸೂರೆಕಾರ', ಇತ್ಯಾದಿ ಬಿರುದುಗಳನ್ನು ಧರಿಸಿದನು. ಈ ವಿಜಯದ ನಂತರ 
ಹೊಯ್ಸಳರ ಪ್ರಾಬಲ್ಯವು ಇಡೀ ದಕ್ಷಿಣ ಭಾರತದಲ್ಲೆಲ್ಲಾ ವ್ಯಾಪಿಸಿತ್ತಲ್ಲದೆ, ಕೆಲವು ವರ್ಷಗಳ ಕಾಲ 
ಸಾರ್ವಭೌಮ ರಾಜ್ಯವಾಗಿ ಮುಂದುವರಿಯಿತು?!. 


21 ರಾಜಾದಿತ್ಯನ "ವ್ಯವಹಾರಗಣಿತ'ದ ಕಾಲವನ್ನು ಸುಮಾರು ಕ್ರಿ.ಶ. ೧೧೯೦ ಎಂದು ಸೂಚಿಸ 
ಲಾಗಿದೆ, ಲೇಖಕರು. ಸೊರಟೂರು ಕದನ ೧೧೯೧ರ ಜೂನ್‌ ನಂತರ ನಡೆಯಿತೆಂದು ಹೇಳುವುದನ್ನು 
ಒಪ್ಪಿ, ವ್ಯವಹಾರಗಣಿತದಲ್ಲಿ, ಬರುವ ಉಲ್ಲೇಖ ಇದೇ ಕೆದನಕ್ಕೆ ಸಂಬಂಧಿಸಿದುದೆನ್ನಬಹುದಾದರೆ 
ವ್ಯವಹಾರಗಣಿತ ಆನಂತರ, ಸುಮಾರು ೧೨೦೦ರ ವೇಳೆಗೆ ರಚಿಸ ಸಲ್ಪಟ್ಟಿರಬೇಕು. ಸೇಉಣ ಭಿಲ್ಲಮ 
೧೦೯೨ರ ವರೆಗೂ ಬದುಕಿದ್ದನೆದು ಹೇಳಲು ಆಧಾರಗಳಿವೆಯಾದ್ದರಿಂದ "ಭಿಲ್ಲಮನು ಈ ಯುದ್ಧ ದಲ್ಲಿ 
ಮಡಿದನೆಂದು ಹೇಳಲಾಗದು ಎಂಬ ಅಭಿಪ್ರಾಯವೂ ಇದೆ. ಈ ವಿಷಯದಲ್ಲಿ ಇನ್ನಷ್ಟು ಸಂಶೋಧನೆ 
ಅವಶ್ಯಕವೆನಿಸುತ್ತದೆ. (ಬಾ.ರಾ.ಗೋ.) 


ಪುನರಪಿ ಸೂತ್ರ॥ 


ಮದನಾರಾತಿ ನೃಪಾಲಕಂ ಭಯದಿ ಬೆಂಗೊಟ್ಟೋಡುತಿಪ್ಪಲ್ಲಿ ತಾ ನದಿಯೊಳ್ಳಿದ್ದಉ ಪಂಚಭಾಗೆ ' 
ಹಯ ಷಡ್ಬಾಗೆ ದಿಶಾಪಟ್ಟವಾದಉ ಕದರ್ಚಿವೋಡಿದವು ಚೌಕುಭಾಗೆ ಲಾಯಕ್ಕೆ ಸಂದಉ ಮಿಕ್ಕರು ' 
ನೂರು ವಾಜಿ ಸಹಿತಂ ಕೆಟ್ಟೊ ೀಡಿದಂ ಭಿಲ್ಲಮಂ ॥ 

ನದಿಯೊಳು ಬಿದ್ದು ದು ಅದಅಕೊಳೊಂದಂ ಭಾಗೆ ಕೆ()ಟ್ಟೋಡಿದಲು ಮೂಜಜತೊಳೊಂದು 
ಭಾಗೆ ಕಾದಿ ಸತ್ತಉಆ ಮಿಕ್ಕ ದಜಕೊಳಗೆ ನಾಲ್ಕಅ3ಳಗೊಂದು ಭಾಗೆ ಹಿಡಿದಉ ಮಿಕ್ಕು ಹೋದ ಕುದುರೆ 
೬೦೦ ಆದರೆ ಮೊದಲು ಬು ಕುದುರೆಯಿಷ್ಟೆ ಂದೆರೆ ಕುದುರೆ ೧೮೦೦ ಯಿದಕ್ಕೆ ಟೀಕಿನ ವಿವರ ಕಡೆಯ ' 
೬೦೦ಲ್ಲಿ ಮೂಅಅಕೊಳೊಂದು ಭಾಗೆಯ ೭ ಬಂದ ೨೦೦ ಕೂಡಿದರೆ ೮೦೦ ಆ "ಯೆಂಟು ನೂರಯರಡು ' 
ಭಾಗೆಯ ಮಾಡಿದೊಂದು ಭಾಗೆಯ ೪೦೦ ಕೂಡಿದರೆ ೧೨೦೦ ಅಯಿದು ಭಾಗೆಯ ಮಾಡಿದೊಂದು. ' 
ಭಾಗೆಯ ೨೪೦ನೂ ಕೂಡಿದರೆ ೧೪೪೦ನೂ ನಾಲ್ಕು ಭಾಗೆಯ ಮಾಡಿದರೆ ೩೬೦ನೂ ಕೂಡಿದರೆ ೧೮೦೦ ' 
ತಪ್ಪದು ॥ ಸೂತ್ರ ೧೦೦ ॥ | 


ಕನ್ನಡ ಅಧ್ಯಯನ ಸಂಸೆ ಸ್ಲಿಯಲ್ಲಿರುವ ” | 
ಜಿ ಣ್ಣ ರಾಜಾದಿತ್ತನ "ವ್ನ್ಹವ » 
(KA ೧೪) ಪುಟ ೪೩ ರಂದ ಉದ್ದ ತ. (೯ ವ್ಯವಹಾರ ಗಣಿತ'ದ ಹಸ್ತಪ್ರತಿ 


ಹಾ 


€)) 


ಕ್ಷ 
ಲ 


(ಗಂಧದ 


ಮ್ರ 


ENA 
eA A ಓದ 


ಫಿ. ಆರ್‌. ತಿಪ್ಪೇಸ್ವಾಮಿ 


ಖ್ಯಾತ ದಂತಶಿಲ್ಲಿ ಎಚ್‌" ವೆಂಕಪ್ಪ 


ಇಡಾ: 


ನಿರ್ಜೀವ ದಂತದಲ್ಲಿ ಜೀವಕಳೆಯನ್ನು ತುಂಬುವ ಅಪೂರ್ವ ಶಿಲ್ಪಿ ದಿ. ಎಚ್‌. ವೆಂಕಪ್ಪನವರು ಕರ್ನಾಟಕಕ್ಕೆ 


ಕೀರ್ತಿ ತಂದುಕೊಟ್ಟವರು. ಶ್ರೀಯುತರು ರಾಧಾಕೃಷ್ಣರ ವಿವಿಧಭಂಗಿಯ ಕೃತಿಗಳನ್ನು ಮನಮೋಹಕವಾಗಿ 
- ದಂತದಲ್ಲಿ ನಿರ್ಮಿಸಿದ್ದಾರೆ. ಒಮ್ಮೆ ಮೈಸೂರಿನ ದಸರಾ ವಸ್ತು ಪ್ರದರ್ಶನದಲ್ಲಿ ಯುವರಾಜರ ರಜತ 
ಪಾತ್ರೆ ಇವರ 'ರಾಧಾಕೃಷ್ಣ' ದಂತಕೃ ತಿಗೆ ದೊರೆಯಿತು. ಶ್ರೀಕೃಷ್ಣನ ಕೊಳಲ ನಿನಾದವನ್ನಾಲಿಸಿ ಲತೆ 
ಯಂತೆ ಬಳುಕಿ ಬಂದ ರಾಧಾರಮಣಿ ಮಧುರ ಮೋಹನರೂಪಿಯ ಸ್ವಾಗತಕ್ಕೆ ಮೈ ಮರೆತಿರುವ ದೃಶ್ಯ 
ಅತ್ಯುಚ್ಚ ರೀತಿಯಲ್ಲಿ ಕಲಾಪೂರ್ಣವಾಗಿ ಕೊರೆಯಲ್ಪಟ್ಟಿದೆ. ಮುಖದಲ್ಲಿ ಪ ಭಂಗಿಗಳನ್ನು 


.. ಶರೀರದ ನಿಲುವು ಒಲವುಗಳನ್ನೂ ಭಾವಪೂರ್ಣತೆಯಿಂದ ಕಡೆದಿದ್ದಾರೆ. ಇವರ ಕಲೆಯ ಬೆಲೆಯನ್ನು 


ಅಳೆಯಲು ಇದೊಂದು ಕೃತಿಯೇ ಸಾಕು. 

ಆದರೆ ಈ ಕೃತಿಯನ್ನು ಕೊಂಡ ವ್ಯಾಪಾರಿ ಮನೋಭಾವದ ವ್ಯಕ್ತಿಗಳು ಅದರ ಸಾವಿರಾರು 
ಪ್ರತಿಗಳನ್ನು ಫೋಟೋ ತೆಗೆಸಿ ಮಾರಾಟದ ಉದ್ಯಮಕ್ಕೆ ಎಡೆಕೊಟ್ಟರು. ಇದರ ಪರಿಣಾಮವಾಗಿ 
ಎಲ್ಲೆಲ್ಲೂ ಈ ಕೃತಿಯ ಪ್ರತಿಗಳು ಎಲ್ಲರ ಕಣ್ಣಮುಂದೆ ಸುಳಿಯುತ್ತಿರುವುದು ಸಂತಸದ ಸಂಗತಿಯಾದರೂ 
ಅದನ್ನು ರಚಿಸಿದ ವೆಂಕಪ್ಪನವರ ಹೆಸರು ಅಜ್ಞಾತವಾಗಿಯೇ ಉಳಿದು ಅವರಿಗೆ ತುಂಬಾ ಅನ್ಯಾಯ 


ವಾದಂತಾಗಿದೆ. ಈಗಲೂ ಅನೇಕರು (ಮೂಲಕೃತಿಯನ್ನು) ನಕಲು ಮಾಡಿ ಜೀವಿಸುವುದನ್ನು ಕಾಣ 


ಕ 
ಜ್ಯ 
೫ 
ಇ” 
ಕ್ಕ 


ಬಹುದಾಗಿದೆ. 


ದಂತಕೃತಿ ರಚನೆಯಲ್ಲಿ ಖ್ಯಾತಿ ಪಡೆದಿದ್ದ ವ್ಯಕ್ತಿ ವೆಂಕಪ್ಪ. ಇವರ ಮತ್ತೊಂದು ಕೃತಿ “ರಾಧಾಕೃಷ್ಣ' 
ಅಪೂರ್ವವೆನಿಸಿದೆ, ಇದನ್ನು "ಕೊಂಡ ಶ್ರೀ ಮಾಸ್ತಿ ವಂಕಟೇಶ "ಅಯ್ಯ 0ಗಾರ್ಯರು ಗೀತೆಯೊಂದನ್ನು ರಚಿಸಿ . 
ದ್ದಾರೆ. ರಾಧಾಕೃಷ್ಣರು ಒಂದು ಕಡೆ ಸೇರಿದ್ದಾರೆ. ಅವರ ಸರಸ ಸಲ್ಲಾಪಗಳು ಪ್ರೇಮಪೂರ್ಣ ನೋಟಗಳನ್ನು 
ನೋಡಿದವರು ಬೆರಗಾಗಬೇಕು. ರಾಧೆಯ ಜಡೆಯನ್ನು ಎಳೆದು ವಿನೋದ ಮಾಡುವಾಗ ಅವಳು 
ನಸುನಾಚಿದವಳಂತೆ ಪಕ್ಕಕ್ಕೆ ತಿರುಗಿದ್ದಾಳೆ. ಇವರೀರ್ವರ ಪ್ರೇಮಸಲ್ಲಾಪಗಳನ್ನು ಈಕ್ತಿಸಿ ಅಚ್ಚರಿ 
ಗೊಂಡಂತೆ ಇನ್ನೆರಡು ನವಿಲು ಜೋಡಿ "ಪ್ರೇಮಿಗಳು ಅವರ ಪಾದದ ಬಳಿಯೇ ನಿಂತಿವೆ. ಈ ಅಪೂರ್ವ 
ಕೃತಿ ರಚಿಸಿದ ವೆಂಕಪ್ರನವರ ಕಲಾಚಾತುರ್ಯ ಮೆಚ್ಚುವಂತಹದು. 

ಇನ್ನೊಂದು ಕೃತಿಯಲ್ಲಿ ರಾಜಭೋಗಗಳನ್ನು ತ್ಯಾಗಮಾಡಿ : ಬಂದ ವಿಶ್ವಾಮಿತ್ರನನ್ನು ಪ್ರೇಮದ 
ಬಲೆಗೆಳೆಯುತ್ತಿ ದ್ದಾ ಛಿ ಮೇನಕೆ. ಮೋಹಪಾಶಕ್ಕೆ ಬಲಿಯಾದ ಎಶ್ವಾಮಿತ್ರ ಓರೆಗಣ್ಣಿ ನಿಂದ ಆ ಮೋಹ- 
ನಾಂಗಿಯ ನರ್ತ ನನವನ್ನ ಶ್ಲ ವಲೋಕಿಸುವ ಸುಂದರ ದೃಶ್ಯ ನೋಟಕರನ್ನು ಮೂಕಗೊಳಿಸುವಂತಿದೆ. 
ಆಳಿದ ಶ್ರೀ ಕೃಷ್ಣ! ರಾಜ ಒಥೆಯರು ಸ್ವತಃ ವಿಷಯವನ್ನು ಸೂಚಿಸಿ ವೆಂಕಪ್ಪ ನವರಿಂದ ದಂತದಲ್ಲಿ 
ಕೆತ್ತಿಸಿದ ಕೈಲಾಸ ಪರ್ವತದ ಪ್ಯಾನಲ್‌ ಈಗ ಚಿನ್ನದ ಕಟ್ಟಿನೊಂದಿಗೆ ಮೆರೆಯುತ್ತಿದೆ. ಇಂಥ ನೂರಾರು 
ಕೃತಿಗಳು Mina ವಿದೇಶಗಳಲ್ಲೂ ಮೆರೆಯುತ್ತಿವೆ ವೆ. ಇವರು ರಚಿಸಿದ ಚಂದ್ರತಾರ, ನಟರಾಜ 
ಸರಸ್ವತಿ, ಚತುರ್ಮುಖ ಬ್ರಹ್ಮ ಮುಂತಾದ ಸುಂದರ ಕೃತಿಗಳು ರಾಜಮಹಾರಾಜರ ಅರಮನೆಗಳ 
ಅಲಹಾರದ ಸಾಧನಗಳಾಗಿವೆ. ಅನೇಕ ನಗರಗಳ ಆಗರ್ಭ ಶ್ರೀಮಂತರ ಹೆಮ್ಮೆಯ ವಸ ಗಳಾಗಿವೆ. 


\ 


ಮಾನವಿಕ ಕರ್ಣಾಟಕ 


ಬಾಪೂಜಿಯವರ ಪ್ರೀತಿಗೆ ಪಾತ್ರರಾದ ಈ ಶಿಲ್ಪಿಗಳು ಧನ್ಯರು. ೧೯೩೫ರಲ್ಲಿ ಲಕ್ನೋವಿನಲ್ಲಿ ನಡೆದ 
ಪ್ರದರ್ಶನದ ಆರಂಭೋತ್ಸವವನ್ನು ಬಾಪೂಜಿಯವರೇ . ನಡೆಸಿದರು. ಆಗ ಮೈಸೂರಿನ ಈ ಶಿಲ್ಪಿಗಳ 
ದಂತಕೃತಿಗಳನ್ನು ನೋಡಿ ತುಂಬ ಮೆಚ್ಚಿಕೊಂಡರಲ್ಲದೆ ವೆಂಕಪ್ಪ ನವರು ಹೇಗೆ ಕೆತ್ತಬಲ್ಲರು ಎಂಬುದನ್ನು" 
ಅವಲೋಕಿಸಿ ಶ್ರೀಯುತರ ಕೈ ಚಳಕವನ್ನು ಕಂಡು "ಮನಸಾರೆ ಕೊಂಡಾಡಿದ್ದರು. ಇದರ ಫಲವಾಗಿಯೇ 
ಬಾಪೂಜಿಯವರ ಇಚ್ಛೆ ಯಂತೆ ಅವರ ಮೊಮ್ಮ ಕೃಳಾದ ಶ್ರೀ ನವೀನಚಂದ್ರ ಗಾಂಧಿಯವರು ವೆಂಕಪ್ಪ. 
ನವರಲ್ಲಿದ್ದುಕೊಂಡು ದಂತಶಿಲ್ಪ ಕಲಾಭ್ಯಾಸ "ಮಾಡಿದರು. | 

ಇವರ ಕೃತಿಗಳ ಸೌಂದರ್ಯಕ್ಕೆ ಮಾಟಕ್ಕೆ ಮಾರುಹೋದವರು ಬಹುಮಂದಿ. ಯುವರಾಣಿ 
ಯವರು ಇವರಿಂದ ದಂತದಲ್ಲಿ ಚಾಮುಂಡೇಶ್ವರಿ ವಿಗ್ರಹವನ್ನು ಮಾಡಿಸಿ ತಮ್ಮ ಪೂಜೆಗೆ ಇರಿಸಿ 
ಕೊಂಡಿದ್ದರು. ವಿಖ್ಯಾತ ಕವಿ ಕಾನೆನ್‌ಂಡಾಯಲ್‌ರು ವೆಂಕಪ್ಪನವರ ಕಲೆಗೆ ಮಾರುಹೋಗಿದ್ದರು. ತಮ್ಮ. 
ಜೊತೆಯಲ್ಲಿ ವೆಂಕಪ್ಪನವರನ್ನು ಕೂಡಿಕೊಂಡು ಖೆಡ್ಡ ಮುಂತಾದ ಸ್ಥಳಗಳಿಗೆ ಭೇಟಿ ಮಾಡಿಸಿದರು. 
ತಮ್ಮ ಪತ್ನಿಗೆ ವೆಂಕಪ್ಪನವರಿಂದ ದಂತದ ಗುಲಾಬಿ "ಹೂಗಳ ಮಾಲೆಯನ್ನು ಕೊರೆಸಿದ್ದರು. 


ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಇವರ ಹುಟ್ಟೂರು. ತಂದೆ ರವಳನಾಥಪ್ಪ. ತಾಯಿ 
ನಾಗಮ್ಮ. ಅಜ್ಜ ಕೃಷ್ಣಪ್ಪ. ವೆಂಕಪ್ಪನವರ ತಾಯಿ ತಮ್ಮ ಐವತ್ತನೆ ವಯಸ್ಸಿನಲ್ಲಿ ತೀರಿಕೊಂಡರು. 
ವೆಂಕಪ್ಪ ತಾಯಿಯನ್ನು ಕಳೆದುಕೊಂಡು ತಬ್ಬ ಲಿಯಂತಾದರು. ಇವರ ತಂದೆಗೆ ಸಾಕಷ್ಟು ಜಮಾನೂ 
ಮನೆಯೂ ಇದ್ದಿತು. ಬಾಲಕ ವೆಂಕಪ್ಪ ನನ್ನು ಕಾರವಾರದಲ್ಲಿ ವ್ಯಾ ಸಂಗ ಮಾಡಲು ಬಿಡಲಾಯಿತು. 
ಶಾಲೆಯಲಿ ಬಾಲ ಓದಿನ ಬದಲು ಬರೀ ಚಿತ್ರ ಬರೆಯುವ ಹವ್ಯಾಸ ಬೆಳೆಸಿಕೊಂಡಿದ್ದ. ಇದನ್ನು 
RE ಹ 2 ಹುಡುಗನ ಮನೆಯಲ್ಲಿ ದೂರು ಹೇಳಿದರು, ಶಾಲೆ ಬಿಡುವಂತಾಯಿತು. 3 


ಕಲಾರಾಧಕರ ಸಂತತಿಗೆ ಸೇರಿದ ಬಾಲಕ ವೆಂಕಪ್ಪನ ತಾತಂದಿರಾದ ಕೀರ್ತಿಶೇಷ ಕೃಷ್ಣಪ್ಪನವರೂ 
ದಂತ-ಗಂಧದ ಕೆತ್ತನೆಯಲ್ಲಿ ಕೀರ್ತಿಯ ಶಿಖರವನ್ನೇರಿದ್ದರು. ೧೯೧೬ರಲ್ಲಿ ಕ್ಕ ಕೃಷ್ಣಪ್ಪನವರು ರಚಿಸಿದ ' 
ಶ್ರೀಕೃಷ್ಣಾರ್ಜುನರನ್ನು ಹೊತ್ತ ದಂತದ ಸುಂದರವಾದ ಮೂರಡಿ ರಥವು ವಿಶ ದಲ್ಲೇ ಪ್ರಖ್ಯಾ ತವಾದ 
ಕಲಾಕೃತಿ ಎನಿಸಿದೆ. ಇದು ಲಂಡನ್‌ ಮ್ಯೂಜಿಯಂನಲ್ಲಿ ಶೋಭಿಸುತ್ತದೆ. ಇದಕ್ಕೆ ದಿ. ಕೃಷ್ಣಪ್ಪನವರಿಗೆ ' 
ಸುವರ್ಣ ಪದಕ ದೊರೆತುದು ಕನ್ನಡ ಕಲೆಗೆ ಒಂದು ವಿಶೇಷ ಗೌರವವೇ ಸರಿ, ಬಾಲಕ' ವೆಕಪ್ಪಸ್ಪ 
ಕಲಾಸಕ್ತಿಗೂ ಕಲಾಪ್ರೌಢಿಮೆಗೂ ವಂಶಪಾರಂಪರ್ಯವಾಗಿ ಬಂದ ಕಲೆಯೇ ಕಾರಣ. 


ವೆಂಕಪ್ಪನವರ ತಾಯಿಯ ತೌರುಮನೆ ಕುಮಟಾದಲ್ಲಿತ್ತು. ಅಲ್ಲಿ ಇವರ ಸೋದರಮಾವ 
ವಾಮನಪ್ಪ ಖ್ಯಾತ ಶಿಲ್ಪಿ ಎನಿಸಿದ್ದರು. ಹೊನ್ನಾವರ ಕುಮಟಾಕ್ಕೆ ತಿರುಗಾಡಿಕೊಂಡಿದ್ದ ವೆಂಕಪ್ಪ 
ತನ್ನ ಸೋದರಮಾವ ರಚಿಸುತ್ತಿದ್ದ "ಗಂಧದ ಕೃತಿಗಳ ಪ್ರಭಾವ ಈತನ ಮೇಲೆ ಬಿದ್ದಿತು. ವೆಂಕಪ್ಪನ . | 
ತಂಗಿ ಗಿರಿಜಾಬಾಯಿ ಸಾಗರಕ್ಕೆ ಲಗ್ನ ವಾಗಿದ್ದರು. ಕೆತ್ತನೆ ಕಲೆಗೆ ಕೇಂದ್ರವಾದ ಸಾಗರಕ್ಕೂ ವೆಂಕಪ್ಪ 
ನವರಿಗೆ ಆಗಾಗ ಹೋಗಿಬರುವ ಸದವಕಾಶ ವು ದೊರೆತಿತ್ತು. ಇಷ್ಟೇ ಅಲ್ಲದೆ ಶಿಲ್ಪ ಕಲಾಕೇಂದ್ರ 
ಗಳಾಗಿದ್ದ ಬನವಾಸಿ, ಜಡೆ, ಹುಲೆಕಲ್ಲುಗಳಲ್ಲಿದ್ದ ವೆಂಕಪ್ಪನ ಅಕ್ಕಂದಿರ ಮನೆಗಳಿಗೂ ಬಂದು ಹೋಗುವ 


ಹವ್ಯಾಸ ಇವರಿಗಿದ್ದಿತು. ಇದರಿಂದಾಗಿ ವೆಂಕಪ ಶ್ರನವರ ಕಲಾದ. ಷ್ಟಿ ಮತ್ತೂ ವಿಶಾಲವಾಯಿತು. ಪಕ್ವ 
ವಾಯಿತು. ಇವರು” ಕಲೆಯಲ್ಲಿ ನಯ-ನಾಜ ಜೂಕನ್ನು ಬೆಳೆಸಿಕೊಂಡು ಬಂದರು. 


ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡ ಈ ಹುಡುಗ ತನ್ನ ಹ ದು ವರ್ಷಗಳ ತನಕ ತನ್ನ 
. ಅಕ್ಕಂದಿರ ಮನೆಗಳ ಓಡಾಟದಲ್ಲಿ ಕಾಲಕಳೆದುಬಿಟ್ಟಿದ್ದರು. ಆದರೂ ತ ೨೦ನೇ ವರ್ಷದ ವೇಳೆಗೆ 


ಗಂಧದಲ್ಲಿ ಮೂರ್ತಿಗಳನ್ನು ರಚಿಸ ಸುವುದರಲ್ಲಿ ೭ ಒಂದು” ಸ್ಥಿತಿಗೆ ಮುಟ್ಟಿದ್ದರು ರು ತನ್ನ ಕಾಲ ಮೇಲೆ ತಾನು 
ನಿಲ್ಲಬಲ್ಲೆನೆಂಬ ಧೈರ್ಯವೂ ಇವರಿಗೆ ಬಂದಿತು. | 


ಸಾಗರದಲ್ಲಿದ್ದಾಗ ವೆಂಕಪ್ಪ ಗಂಧದಲ್ಲಿ ಉತ್ತಮ ಕೃತಿ ರಚಿಸಿ ತೋರಿದ್ದರು. ಇದನ್ನು ಗಮನಿಸಿದ ' 
ಅಧಿಕಾರಿಯೊಬ್ಬರಿಂದಾಗಿ ಬೆಂಗಳೂರಿನ ಸರ್ಕಾರಿ ಕ ೈಗಾರಿಕಾ ವರ್ಕ್ಸ್‌ಷಾಪಿಗೆ ಸೇರುವಂತಾಯಿತು. : 
ಈ ವೇಳೆಗೆ ಇವರು ತಂದೆಯವರನ್ನು ಕಳೆದುಕೊಂಡು ಹದಿನ್ಳೆ ದು ವರ್ಷಗಳಾಗಿದು ನವು, ಶಿರಸಿಗೆ 


AAS 


ಖ್ಯಾತ ದಂತಶಿಲ್ಪಿ ಎಚ್‌. ವೆಂಕಪ್ಪ ೧೭% 


. ಸಮಾಪದ ಹುಲೆಕಲಿನಲ್ಲಿದ್ದ ತಮ ಆಕ್ಕನ ಮನೆಗೆ ಆಗಾಗ ಹೋಗಿ ಬರುತ್ತಿದ್ದರು. ಅಕ್ಕನ ಅಕ್ಕರೆಯ 

ಆದರ ವಿಶ್ವಾಸ ಇವರಿಗೆ 'ಡೊರಕುತ್ತಿತ್ತು. ಅಕ್ಕನ ಮನೆಯ ಪಕ್ಕದಲ್ಲಿ ವಾಸವಾಗಿದ್ದ ಶೇಷಗಿರಿಯಪ್ಪ 
ನವರ ಪುತ್ರಿ ಪದ್ಮಾವತಿಯ ಸೌಂದರ್ಯಕ್ಕೆ ಇತು ಮೋದಿನ. ಲಗ್ನ ವಾಗುವುದಾಗಿ ಹಠ 
ಹಿಡಿದರು. ಇದರಿಂದಾಗಿ ಸೆ €ದರ ಮಾವನ ಮಗಳೊಂದಿಗೆ ಆಗಬೇಕಾಗಿದ್ದ ಲಗ್ನ ತಪ್ಪಿಹೋಯಿತು. 
೫ ವೆಂಕಪ್ಪ ತಾವೇ ಸಂಪಾದಿಸಿ ತಂದ ಹಣದಿಂದ ತಮ್ಮ ಲಗ್ನವನ್ನು ತುಸು ವೈಭವದಿಂದಲೇ ಮಾಡಿ 
ಕೊಂಡರು. ಲಗ್ನವಾಗಿ ನಂತರ ಹುಟ್ಟೂರಾದ ಹೊನ್ನಾ: ವರದ" ಸ್ವಂತ ಮನೆಯಲ್ಲಿ ಎರಡು ವರ್ಷಗಳು 
ಕಾಲ ಕಳೆದರು. ಅನಂತರ ನೇರವಾಗಿ "ಮೈಸೂರಿಗೆ ಬಂದರು. "ಚಾಮರಾಜೇಂದ್ರ ವೃತ್ತಿ ಶಿಕ್ಷಣ ಶಾಲೆ 
ಸ ಯಲ್ಲಿ ಇವರಿಗೆ ಬಿಡುವಿನ ವೇಳೆಯ ಉದ್ಯೋಗವೊಂದು ದೊರೆಯಿತು. ಇವರಿಗೆ ಅಲ್ಲಿ ಗಳಿಕೆಗೂ 


ಎ ವೆಂಕಪ್ಪನವರ ಪುಟ್ಟ ಸಂಸಾರ ಮೈಸೂರಿನ ಶಿವರಾಮಪೇಟೆಯ ಮನೆಯೊಂದರಲ್ಲಿ ಸಾಗಿತು. 
ಇವರಿಗೆ ಬಾಡಿಗೆ ಮನೆ ಕೊಟ್ಟಿದ್ದ ಒಕ್ಕಲು ಮನೆತನದ ಪುಟ್ಟಮ್ಮಜ್ಜಿ ಬಹು ವಿಶ್ವಾಸದಿಂದ ಕಾಣು 
ಸ ತ್ರಿದ್ದರು. ಮಕ್ಕಳೀರ್ವರನ್ನು ಕಳ ಸದೆಕೊಂಡಿದ್ದ ಈ ಅಜ್ಜಿ ತನ್ನ ಮಕ್ಕಳ ಸಾ ನದಲ್ಲಿ ವೆಂಕಪ್ಪ ಬಂದನೆಂದು 
ಬಹಳ ಆಸ್ತೆ ಕ ನೋಡಿಕೊಳ್ಳು ತ್ರಿದ್ದರು. ತಾಯಿ ಇಲ್ಲದೆ "ಬೆಳೆದ ವೆಂಕಪ್ಪನವರಿಗೆ ಅಜ್ಜಿಯ 
ವಾತ್ಸಲ್ಯದಿಂದ ತಮ್ಮ ಸಂಸಾರದ ಹೊರೆ ಹಗುರವಾಯಿತು. ೧೯೩೫ರಲ್ಲಿ ಚಾಮರಾಜೇಂದ್ರ 2 ಶಾಲೆಯಲ್ಲಿ 
ಗಂಧ. ದಂತದ ಕೆತ್ತನೆ ವಿಭಾಗದ ಶಿಕ್ಷಕರಾಗುವ ಅವಕಾಶವೂ ಇವರಿಗೆ ಲಭ್ಯವಾಯಿತು. ಇಲ್ಲಿ ಕೆಲಸಕ್ಕೆ 
೫ ಸೇರುವ ಮುನ್ನ ಒಂದು ಸ್ಪರ್ಧೆಗೆ ನಿಲ್ಲಬೇಕಾಯಿತು. ಈ ಕೆಲಸಕ್ಕೆ ಅರ್ಜಿ ಸಲಿಸಿದ ಇಬ್ಬರಿಗೆ ಒಂದು 
೫ ಸ್ಪರ್ಧೆಯನ್ನು ಆ ಶಾಲೆಯ ಮುಖ್ಯಸ್ಥರಾಗಿದ್ದ ಎಸ್‌. ರಾಮಸ್ವಾಮಿ ಅಯ್ಯಂಗಾರ್ಯರು ಏರ್ಪಡಿಸಿದ್ದರು. 
ಕೈಗಾರಿಕಾ ಇಲಾಖೆಯ ಡೈರೆಕ್ಟರಾಗಿದ್ದ ಜನಾಬ್‌ ನಬೀಖಾನ್‌ರ ರೂಪಚಿತ್ರವನ್ನು ದಂತದಲ್ಲಿ ರಚಿಸ 
ಬೇಕಾಯಿತು. ವೆಂಕಪ್ಪನವರು ರಚಿಸಿದ ಮೂರ್ತಿ ಬಹಳ ಸ್ವಾಭಾವಿಕತೆಯಿಂದ ಕೂಡಿತ್ತು. ನಬೀಖಾನ್‌ 
ಸಾಹೇಬರೇ ಈ ಕೃತಿಯನ್ನು ವೀಕ್ಷಿಸಿ ಮೆಚ್ಚಿಗೆ ಸೂಚಿಸಿದರು. ಇವರ ಕಲಾಪ್ರೌಢಿಮೆಯಿಂದಾಗಿ ಇವರ 
ಕೆಲಸ ಖಾಯಂ ಆಯಿತು. ಇವರಿಗೆ ದೊರೆತ ಸ್ಥಾನದಲ್ಲಿ ಖ್ಯಾತ ಶಿಲ್ಪಿ ಸಾಗರದ ಗಣಪತಪ್ಪ ಎಂಬುವರು 
ಇದ್ದು ನಿವೃತ್ತರಾಗಿದ್ದರು. ಆ ಸ್ಥಾನಕ್ಕೆ ವೆಂಕಪ್ಪ ನವರು. ತಕ್ಕವರೆಂದು ಎಲ್ಲರಿಗೂ ತೃಪ್ತಿತಂದಿತು. 


Mg 


ವೆಂಕಪ್ಪನವರು ಚಾಮರಾಜೇಂದ್ರ ಶಾಲೆಯಲ್ಲಿ ಖ್ಯಾತ ಶಿಲ್ಪಿ ಎನಿಸುತ್ತಾ ಬಂದರು. ಆಗ 
ಮೈಸೂರು ಸೀಮೆಗೆ ಹೊರರಾಷ್ಟ್ರದಿಂದ ಯಾರಾದರೂ ಗಣ್ಯ ಅತಿಥಿಗಳು ಭೇಟಿ ನೀಡಿದರೆ ಅವರಿಗೆ 
ಬ ನಮ್ಮ ರಾಜ್ಯದ ಪರವಾಗಿ ಒಂದು ಕಾಣಿಕೆ ಸೇರುತ್ತಿತ್ತು. ಅದು ವೆಂಕಪ್ಪನವರ ದಂತ ಇಲ್ಲವೆ ಗಂಧದ 
ಸ ಕಲಾಕ್ಚ ತಿಯಾಗುತ್ತಿತ್ತು. ಬೆಂಗಳೂರು ನಗರಸಭೆ ರಷ್ಯದ ಪ್ರಧಾನ ಕಾರ್ಯದರ್ಶಿ ಕೃಶ್ಚೇವ್‌ರವರನ್ನು 
| ಸನ್ಮಾ ನಿಸಿದಾಗ ಮೇಯರ್‌ ದೀನದಯಾಳು ನಾಯಿಡು ಅವರು ವೆಂಕಪ್ಪನವರು ರಚಿಸಿದ ದಂತಕ್ಕತಿ 
y ಯನ್ನು ಇತ್ತು ಸನ್ಮಾನಿಸಿದ್ದರು. ಇವರೇ ರಚಿಸಿದ ಮತ್ತೊಂದು ಭಂಗಿಯ ರಾಧಾಕೃಷ್ಣ ಮೂರ್ತಿ 
' ಯನ್ನು ಮುಖ್ಯಮಂತ್ರಿಗಳಾಗಿದ್ದ ಕೆ. ಹನುಮಂತಯ್ಯನವರು ಅಮೆರಿಕದ ಉಪಾಧ್ಯಕ್ಷ ರಿಚರ್ಡ್‌ 
ನಿಕ್ಸನ್‌ರಿಗೆ ಅರ್ಪಿಸಿದ್ದರು. 


ರಾಧಾಕೃಷ್ಣನ ಕೃತಿಯನ್ನು ಮೊಟ್ಟ ಮೊದಲು ರಚಿಸಿದ್ದು ಶಿವರಾಮಪೇಟೆಯ ಪುಟ್ಟಮ್ಮಜ್ಜಿಯ 
* ಮನೆಯಲ್ಲಿ. ಆ ಕೃತಿಗೆ. ತಕ್ಕಂತೆ ಬಂಗಾರದ ಒಡವೆಗಳನ್ನೇ "ಮಾಡಿಸಿ ಧರಿಸಿ ನೋಡಿ ೮ನಂದಪಡು 
ತ್ರಿದ್ದರಂತೆ. ಆ ಮೊದಲ ಕೃತಿ ಗುಜರಾತ್‌ ಕಡೆಯ ಕಪೂರ್ತಲದ ಆಗರ್ಭ ಶ್ರೀಮಂತ ಅಗರವಾಲರು 


' ಕೊಂಡು ಹೋದರು. ೧೯೪ಳಭಲ್ಲಿ ಆ ಕೃತಿಗೆ ದಸರಾ ವಸ್ತು ಪ್ರದರ್ಶನದಲ್ಲಿ ರಜತಪಾತ್ರೆ ದೊರೆತಿತ್ತು. 
ರಾಧಾಕೃಷ್ಣರ ವಿವಿಧ ಭಂಗಿಯ ಇವರ ಕೃತಿಗಳು ಸಾಕಷ್ಟು ಮೊತ್ತವನ್ನು ತಂದುಕೊಟ್ಟವು. 


ರ ಫಾ ಸ್‌ ಹೂ ಲ” 


೬ 


\ 


ವೆಂಕಪ್ಪನವರದು ಸರಳ ಸುಂದರವಾದ ಜೀವ ಬೆಳಿಗಿನಲ್ಲಿ ಅರಮನೆಯ ಆವರಣದಲ್ಲಿರುವ 
ತ್ರಿಣೇಶ್ವರನ ದರ್ಶನ ಪಡೆದು ಬರುತ್ತಿದ್ದರು. ಸ್ನಾನಮಾಡಿ ಮುಗಿಸಿ ಬಹಳ ಭಕ್ತಿಭಾವದಿಂದ 
ಕೆಲಸಕ್ಕೆ ತೊಡಗುತ್ತಿದ್ದರು. ಚೀಣಗಳಿಗೆ "ವಂದಿಸಿ ಕೃತಿ ರಚನೆಗೆ ಕೈಹಾಕುತ್ತಿದ್ದರು. ಭರತಪುರದ 


ಗಳೆ ಟು ಯ ಕೂ ಸಮು 
ಸ್ನ ನ 


ಬಾ ರ ಗ YS 
ಇ 


x 


ಕಣ್ಣು ಮಂಜಾಗುತದೆ. ೨೩-೧೨೨೬೬ರ ಶುಕ್ರವಾರ ರಾತ್ರಿ ಮೈಸೂರಿನ ಕೆ. ಆರ್‌. ಆಸ್ಪತ್ರೆಯಲ್ಲಿ 


೧೮ ಮಾನವಿಕ ಕರ್ಣಾಟಕ 


ಜರಿಗೆ ಒಮ್ಮೆ ಗೋಪಾಲಕೃಷ್ಣ ವಿಗ್ರಹ ರಚಿಸಿಕೊಡಲು ಒಪ್ಪಿ ದರು. ರಾತ್ರಿ ಎಲ್ಲಾ ನಿದ್ರೆಕೆಟು ತ 
ಮೂರು ದಿನಗಳಲ್ಲಿ ಸ ಸ್ಪ ಜಿಸಿಕೊಟ್ಟ ರು. ೨ಪರೂಪದ ಕೃತಿ ಬಹುಜನರನ್ನು ಆಕರ್ಷಿಸಿತು, ಕೀರ್ತಿ ತಂದಿತು." 3 


ವೆಂಕಪ್ಪನವರದು ತುಂಬಿದ ಸಂಸಾರ. ಸಾಹಸಮಯ ಕಲಾಜೀವನವಾಗಿತ್ತು ಇವರದು, ಸದಾ 3 
ಶಾಂತಚಿತ್ತರೂ ಹಸನ್ಮುಖಿಗಳೂ ಆಗಿರುತ್ತಿದ್ದರು. ನೋವುಗಳ ಪರಂಪರೆಯನ್ನು ಬಾಳಿನಲ್ಲಿ ನುಂಗಿ” 4 
ಕೊಂಡು ಬಂದ ಹಿರಿಜೀವನ ಇವರದಾಗಿತ್ತು. ದುಂಡನೆಯ ಮಟ್ಟಸದ ಕುಳ್ಳನೆಯ ವೆಂಕಪ್ಪ ನವರು 2 
ಮೈಸೂರು ಪೇಟಿಗೆ ಹೊರಟರೆಂದರೆ ಅವರ ಸುತ್ತಲೂ ಒಂದು ಪರಿವಾರವೇ 'ಬಟೇಕತ್ತು. ವೆಂಕಪ್ಪ A 
ಖು ತಮ್ಮ ಕೃತಿ ಮಾರಾಟದಿಂದ ಬಂದ ಹಣಕ್ಚೆ ಅನೇಕಸಾರಿ ಚಿನ್ನದ ಸರವನ್ನೋ ಇನ್ನೆ ನ್ನೋ ತ 
ಪೇಟೆಯಿಂದ ಷೆ ತರುವುದು ವಾಡಿಕೆಯಾಗಿತ್ತು. ಕಣ್ಣಿಗೆ ಕಂಡ ೭ ಬಟ್ಟೆ ಯನ್ನು ಮನೆಗೆ ತಂದು ಮಡದಿ 
ಮಕ್ಕಳನ್ನು ತೃಪ್ತಿಪಡಿಸುತ್ತಿದ್ದರು. ಪತ್ನಿಗೆ ಮಾತು ಕೊಟ್ಟ ರೆಂದರೆ ಆಡು ಆಗಲೇಬೇಕು ಎಂಬ ಛಲ ಕ 
ಸವಂತ ಪತ್ನಿ ಜೊತೆ ಮಾತಾಡುತ್ತ ಕಾರು ತರ್ತೀನಿ, ಜೊತೆಯಲ್ಲಿ ಕೂತು ಒಡಾಡೆ, ಣ. 
ಎಂದು ಆಗಾಗ ತಮಾಷೆ ಮಾಡುತ್ತಿದ್ದರಂತೆ. ಒಮ್ಮೆ ಬೆಂಗಳೂರಿಗೆ ಹೋಗಿ ಬಂದವರು ಕಾರು. 
ತಂದಿದ್ದೀನಿ' ಎಂದು ತಿಳಿಸಿದರು ತಮ್ಮ ಪತ್ನಿಗೆ. ಏನೋ ಪುಟ್ಟಕಾರು ತಂದಿರಬಹುದೆಂದು ತಿಳಿದ ' 
ಪದ್ಮಾವತಮ್ಮ ನಿಜವಾದ ಕಾರನ್ನು ನೋಡಿ ಆನಂದಬಾಷ್ಪ ಸುರಿಸಿದರಂತೆ. ಸ ಸ 


ರಾಧಾಕೃಷ್ಣ ಮೂರ್ತಿಗಳ ಬೇಡಿಕೆ ವಿಪರೀತವಾಯಿತು ಹಣವೂ ಕೈಸೇರಿತು. ಎರಡು ಟ್ಯಾಕ್ಸಿ" 
ಗಳನ್ನು ತಂದು ಬಾಡಿಗೆ ದುಡಿಯಲು ಬಿಟ್ಟರು. ಒಂಟಿಕೊಪ್ಪಲಿನಲ್ಲಿ ತಮ ದೇ ಆದ ಒಂದು ಮಾ 3 
ವಾಸಮಾಡುವಂತಾಯಿತು. ಇವರ ಕೀರ್ತಿ "ಇಮ್ಮಡಿಯಾಯಿತು. ಮತ್ತೊ ್ರಂದು ಮನೆಯೂ ಸಿದೆ F 
ವಾಯಿತು. ವೆಂಕಪ ನವರ ಸಂಸಾರ ದೊಡ್ಡ ದಾಯಿತು. ಐದು ಜನ ಹೆಣ್ಣು ಮಕ್ಕಳು, ನಾಲ್ಕು ಜನ 
ಗಂಡು ಮಕ್ಕಳು ಇವರಿಗೆ. ಹೆಣ್ಣು ಮಕ್ಕಳೆಲ್ಲಾ ಹಿರಿಯರಾಗಿದ್ದು ಅವರ ಲಗ್ನಗಳ ಬರಾಟಿಯಲ್ಲಿ ಒಂದು 
ಮನೆ ಕೈ ಬಿಟ್ಟಿ ತು. ೧೯೫೮ರಲ್ಲಿ ಇವರಿಗೆ ಸಾಗರದ ವೃತ್ತಿಶಿಕ್ಷಣ ಶಾಲೆಗೆ ಮೈಸೂರಿನಿಂದ ವರ್ಗವಾಯಿತು. 
ಮೈಸೂರಿನಲ್ಲಿ ಮಕ್ಕಳನ್ನು ಬಿಟ್ಟು ತಾವು ಪತ್ನೀಸ ಸಮೇತ ಸಾಗರಕ್ಕೆ ಬಂದರು. ವೆಂಕಪ್ಪನವರ ಕೃತಿ 
ಯೊಂದನು ಸಾಗರದ ಅಂಗಡಿಯೊಂದರಲ್ಲಿ ನೋಡಿದ ಗೌರರ್‌ ಮಂಗಳದ ೫ ಪಕ್ವಾಸ್‌ ವೆಂಕಪ್ಪ ನವರ 
ಮನೆಗೇ ಭೇಟಿ ನೀಡಿದರು. ಈ ಸುದ್ದಿ ದೊಡ್ಡ ದೇ ಆಯಿತು. ವೆಂಕಪ್ಪನವರು ರಾತ್ರಿಯ ವೇಳೆ ವಿದ್ಯುತ್‌ 
ಬೆಳಕಿನಲ್ಲಿ ಕೃತಿ ರಚಿಸುತ್ತಿದ್ದ ್ರ ರಿಂದಲೋ ಏನೋ ಅವರ ಬಲದ ಕಣ್ಣು ನಂದಿಹೋಯಿತು. ಆಸಿ 
ಒಂದೇ ಕಣ್ಣ ನಿಂದ ಕೆಲಸವನ್ನು ಮಾಡುತ್ತಾ ಬಂದರು. ೧೯೬೫ರಲ್ಲಿ "ಸರ್ಕಾರಿ ಕೆಲಸದಿಂದ ನಿವೃತ್ತ 
ರಾದರು. ಕೂಡಲೇ ಮೈಸೂರಿಗೆ ಬಂದು ನೆಲಸಿದರು. ರಕ್ತದ ಒತ್ತಡ ಕಾಣಿಸಿಕೊಂಡಿತು. ಉಳಿದ 
ಹೆಣ್ಣುಮಕ್ಕಳ ಲಗ್ನದ ಸಲುವಾಗಿ ಮ ನೆಯ ಮೇಲೆ ಸಾಲ ತೆಗೆದರು. ಅವರ ನಿವೃತ್ತಿ ಹಣ ಆ ಒಂದು 
ಮನೆ ಸಾಲವನ್ನು ತೀರಿಸಿತು. ಇರಲು ಒಂದು ಮನೆ ಉಳಿಯಿತು. ರಕ್ತದ ಒತ್ತಡಕ್ಕೆ ತುತ್ತಾದ ಇವರು 
ತಮ್ಮ ಮನೆಯಲ್ಲಿ ನರಳುತ್ತಿದ್ದರು. ನಾನು ವೆಂಕಪ್ಪ ಶ್ರನವರನ್ನು ಆಗಾಗ ಭೇಟಿ ವಸಿಯುವದು ರೂಢಿ 
ಯಾಗಿತ್ತು. ನಾನು ಯಾವ ಚಿತ್ರವನ್ನು ರಚಿಸಿದರೂ ಮೊದಲು ವೆಂಕಪ ಶ್ರನವರಿಗೆ ತೋರಿಸುತ್ತಿದ್ದೆ. 
ಅವರು ಸಹೃದಯದಿಂದ ತಮ್ಮ ಮೆಚ್ಚಿ ತಿಗೆಯನ್ನು ಸೂಚಿಸುತ್ತಿ ದ್ದರು. ಹುರಿದುಂಬಿಸುತ್ತಿದ್ದರು. 
ಒಳ್ಳೆಯ ಕಲೆಯನ್ನೂ ಕಲಾವಿದರನ್ನೂ ಮೆಚ್ಚು ವ ಧಾರಾಳ ಗುಣ ಇವರದಾಗಿತು.. ವೆಂಕಪ್ಪ ಸವರು 
ಅಮ ಿತಶಿಲೆಯಲ್ಲೂ ಕೃತಿರಚನೆಮಾಡಿದ್ದಾರೆ. ಇದರು ಕಡೆದ ಯುವರಾಜ, ಚಾಮುಂಡೇಶ್ವರಿ ವಿಗ್ರಹ 
ಗಳು ಇದಕ್ಕೆ ಸಾಕ್ಷಿಯಾಗಿವೆ. ಆಳೆತ್ತರದ ಕೃತಿಗಳನ್ನು ಅಮೃತಶಿಲೆಯಲ್ಲಿ ಕಡೆಯಬೇಕೆಬ ಇವರ ' . 
ಹೆಬ್ಬಯಕೆ ಅನಾರೋಗ್ಯದಿಂದಾಗಿ ಕೈಗೂಡಲಿಲ್ಲ. ನಾವು ಕಲವು ಮಿತ್ರರು ದೆಹಲಿಯ ಕಲಾಪ್ರದರ್ಶನದ 
ಸಲುವಾಗಿ ಹೊರಟಿದ್ದೆವು. ಹೋಗುವ ಮುನ್ನ ವೆಂಕಪ್ಪನವರನ್ನು ಭೇಟಿಯಾಗಿದ್ದೆ. ಹಾಸಿಗೆ ಹಿಡಿದ. 
ಅವರು "ಹೋಗ್ತೀರಾ, ನನ್ನ ಕೈಬಿಟ್ಟಿರಾ?' ಎಂದು ಅವರು ಆದದ ಮಾತುಗಳು ಮುಗ ನೆನೆದರೆ. 


ನಿಧನರಾದ ವಾರ್ತೆ ದೆಹಲಿಯಲ್ಲಿದ್ದ ನಮಗೆ ಮುಟ್ಟಿದಾಗ ನಮಗೆ. ದಿಗ 


\ ೨ಮೆಯಾಯಿತು. ಅಪ್ರತಿಮ 
ಶಿಲ್ಪಿ ಕನ್ನಡ ನಾಡಿನಿಂದ ಮರೆಯಾಗಿ ಕನ್ನಡ ಶಿಲ್ಪ ಕೀರ್ತಿ ಕುಂದಿತಲ್ಲಾ 


ಎಂದು ನೊಂದುಕೊಂಡೆವು. 


ಇಗ ಇ ಇಲ್‌ NOY 


) 
€ 
( 
| 
| 
4 
Y 
( 


ಹ ಕ ವಾಗ 
WY WY 
ನ 


SUAS 


ಅಪ್‌ ಗಿಗೆ ೫ 
ಎಎ!) ಆ) 


ಕಗ 
Wd ಗಲ್‌ ಡ್‌ 


ಈ 
~ 


ಗಾ 


J 
Ue) UIST CUS 
4 / ಸ್‌ 


UI, 


—— 


ಯನ್ನು! ಉಳಿಸಬಲ್ಲ ಇವರ ಪುತ್ರ ಮನೋಹರ, ಜಗದೀಶ, ಸ್ವಯಂ. ಪ್ರತಿಭೆ. ಚ 
೦ಧದ ಕೃತಿರಚನೆಯಲ್ಲಿ : ತೋರುತ್ತಾ ಬಂದಿದ್ದಾರೆ. ಇವರ ಪುತ್ರಿ ಎಚ್‌. ವಿ. ಸರೋಜಮ್ಮ ನ 
ಥ್‌ ಕಲಾವಿದೆಯಾಗಿ ಕಲಾಶಿಕ ಕ್ರಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವೆಂಕಪ್ಪನವರ ಕಲೆಗಾರಿಕೆಗೆ | 

ಪ್ರಶಸ್ತಿ ಗೌರವ ಸಲ್ಲಬೇಕಿತ್ತು. ಆದರೆ ಸಲ್ಲಲಿಲ್ಲ ಎಂಬ ವ್ಯಥೆ" ಮಾತ್ರ ನಮ್ಮನ್ನು ಕಾಡುತ್ತಿದೆ. 
ತಿಗಳು ಎ ನಮ್ಮ ಮುಂದಿವೆ. ಅವರ. ವಿಸ ಯಕಾರಿ ಕಲೆಗಾರಿಕೆಗೆ ನಾವು. ಎಂದೆಂದೂ. 
ಬೇಕಿ ವ, ಸ್ಮರಿಸಬೇಕಾಗಿದೆ. 


ರಾಧಾಕೃಷ್ಣ 


ಹೇ ಕೃಷ್ಣ, ಶ್ರೀ ಕೃಷ್ಣ, ನನ್ನೆದೆಯ ರಂಗದಲಿ 
ಯಾವ ಆಟವ ಹೂಡಿ, ರಾಧಾಮನೋಹರ. 
ಈ ಬಾಳ ಮರುಳು ಮಾಡುತಲಿಹೆ? ಹೃಷೀಕೇಶ, 
ಜೀವೇಶ, ಇದು ಯಾವ ಗಾರುಡಿಯ ಮೋಹರ 
ಮನವ ಮುಸುಕಿತು? ಕರುಳ ನುಲಿಸಿ ಭಾವವನೆಲ್ಲ 
' ಸೆರೆಹಿಡಿದು ನಿಲಿಸಿ ತನ್ನೊಂದಿಂದ್ರಜಾಲದಲಿ 
( ಇಹುದಾವುದಿಲ್ಲವಾವುದು ಎಂಬರಿವ ಕಲಕಿ, 
ತನ್ನಿಚ್ಛೆಯಲಿ ಕುಣಿಸುತಿದೆ ಚಿತ್ರತಾಲದಲಿ? 
ಓ ಕೃಷ್ಣ, ಶ್ರೀ ಕೃಷ್ಣ, ರಾಧಾಮನೋಹರ 
ಜೀವೇಶ, ಇದು ಯಾವ ಗಾರುಡಿಯ ಮೋಹರ? 


ಟ್‌ ಶ್ರೀನಿವಾಸರ 
AON "ಸಂಕ್ರಾಂತಿ' ಕವನ ಸಂಕಲನದಿಂದ 


ಶಿಲ್ಪಗಳಲ್ಲಿ ಹಸ್ತಮುದ್ರೆ 


ಆರ್‌. ವಸಂತ 


ಕಿತ್ತ 
Re 
ಕ 
ಮ 


' ಮುದ್ರೆ ಎಂದರೇನು? ಶಬ್ದ ತರಂಗಗಳ ಉಪಯೋಗವಿಲ್ಲದೆಯೇ ಒಂದು ಅಭಿಪ್ರಾಯವನ್ನು ಸೂಚಿಸುವ 
ೆ ಭಾವಕ್ಕೆ ಮುದ್ರೆ ಎಂದು ಹೆಸರು. ಮುದ್ರಾಭಿನಯವು ಒಂದು ದೇಶದ ನಾಗರಿಕತೆಯ ವಿಕಾಸದಲ್ಲಿ 
ಅತಿ ವಿಶಿಷ್ಟ ಸ್ತಾ ನವನ್ನು ಪಡೆದಿದೆ. ಅಭಿನಯಭಾಷೆಯು ಅನಾದಿ ಕಾಲದಿಂದಲೂ ಮನುಷ್ಯನಿಂದ 
' ಬಳಸಲ್ಪಟ್ಟಿದೆಯೆಂಬುದು ಸುಸ್ಪಷ್ಟ. ಇಂತಹ ಮುದ್ರಾಭಿನಯದ ಬೆಳವಣಿಗೆಯ ಕೊನೆಯ ಹಂತವೇ 
ಭಾರತದ ನಾಟ್ಯಶಾಸ್ತ್ರದ ಹುಟ್ಟುವಿಕೆ. ನಾಟ್ಯಶಾಸ್ತ್ರದಲ್ಲಿ ಈ ಮುದ್ರೆಗಳು ಮತ್ತು ಅಭಿನಯಗಳು 


ಬಹಳ ಖಚಿತವಾದ ಹಾಗೂ ಸ್ಪಷ್ಟವಾದ ರೂಪವನ್ನು ಹೊಂದಿವೆ. 


ತಸ ಗಿರ್‌ ಸರಾಗ ಚಿತ್ರ (ಅಥವಾ ಶಿಲ್ಪ) ನಾಟ್ಯದ ಇನ್ನೊಂದು ಸ್ವರೂಪ. 
ಶಿಲ್ಪ ಮತ್ತು ನಾಟ್ಯ, ಕಲೆಯ ಎರಡು ಮುಖಗಳು ಮಾತ್ರ. ಶಿಲ್ಪ ಮತ್ತು ನಾಟ್ಯಶಾಸ್ತ್ರಗಳಾದರೋ 


_ ಎರಡು ಬೇರೆ ಬೇರೆ ಶಾಸ್ತ್ರಗಳೆಂದು ವಿಂಗಡಿಸಲಾಗದಷ್ಟು ಅನ್ಕೋನ್ಯಾಶ್ರಯಗಳಾಗಿವೆ. ವಿಲಾಸದಿಂದ 
ಕೂಡಿರುವ ಕೆಲವು ಶಿಲ್ಪಗಳ ಭಾವಭಂಗಿಗಳನ್ನು ನೋಡಿದರೆ ಇವು ನಾಟ್ಯಶಾಸ್ತ್ರದ ಹಿನ್ನೆಲೆಯಿಂದಲೇ 
' ಮೂಡಿಬಂದಿವೆಯೋ ಎಂದು ಭಾಸವಾಗುತ್ತದೆ. ನಿಜ, ಶಿಲ್ಪ ಕಲೆಯಲ್ಲಿನ ಅನೇಕ ಮುದ್ರೆಗಳು ಮತ್ತು 
' ಅಭಿನಯಗಳು ನಾಟ್ಕಕಲೆಯ ಅನುಕರಣೆ ಮಾತ್ರ. ಭೋಜನ ಸಮರಾಂಗಣ ಸೂತ್ರಧಾರಕಿವು ಕೂಡ, 
' ಶಿಲ್ಪದ ಮುದ್ರಾಭಿನಯಕ್ಕೂ, ನಾಟ್ಯದ ಮುದ್ರಾಭಿನಯಕ್ಕೂ ಇರುವ ಅನ್ಯೋನ್ಯತೆಯನ್ನು ಹೇಳುತ್ತದೆ. 


ಆದರೆ, ಭಾರತೀಯ ಶಿಲ್ಪಶಾಸ್ತ್ರಕ್ಕೇ ಆಗಲಿ ಅಥವಾ ನಾಟ್ಕಶಾಸ್ತ್ರಕ್ಕೇ ಆಗಲಿ ಧಾರ್ಮಿಕ ಹಿನ್ನೆಲೆ 
ಯಿದೆಯೆಂಬುದನ್ನು ನೆನಪಿನಲ್ಲಿಡಬೇಕು. ಭರತನೇ ನಾಟ್ಯಶಾಸ್ತ್ರದಲ್ಲಿ ಹೇಳಿರುವಂತೆ- 

maar Taek 7೮೮೫ ಸತ್ತಕಗಕಷ | 

ed daar AAT 7ರ[೯೫1॥ 

Tr FATT AAT IAA: | 

TATA ATES ೫೯ಕಣ 2 
ಮುದ್ರೆಗಳು 


ಡಾ. ಶುಕ್ಲ ಅವರು ಹೇಳಿರುವಂತೆ ಮುದ್ರೆಗಳನ್ನು ಹಸ್ತಮುದ್ರೆಗಳು, ಪಾದಮುದ್ರೆಗಳು ಮತ್ತು 


' ಆಸನಮುದ್ರೆಗಳು ಎಂದು ಮೂರು ಭಾಗವಾಗಿ ವಿಂಗಡಿಸಬಹುದು. ಇನ್ನೂ ಅನೇಕ ವಿದ್ವಾಂಸರುಗಳು 


ಮುದ್ರೆಗಳ ಬಗ್ಗೆ ಕೆಳಗೆ ಕಂಡಂತೆ ಅಭಿಪ್ರಾಯಿಸುತ್ತಾರೆ: 


1 ವಿಷ್ಣುಧರ್ಮೊೋತ್ತರ ಪುರಾಣ 

2 ಕಣಿ Fa ಕಕ್ಷಾ ಸ MATE 
afta ಕ ea daffeaaciad. 
afar 3a ೧೫ 


| 


೨೨ 


ಕಲೆಯೆಂದು ತಿಳಿಸುತ್ತಾರೆ. 


pಿ 


ಈ ಲೇಖನವು ಹಸ್ತಮುದ್ರೆಗೇ ಮಾಸಲಾಗಿರುವುದರಿಂದ ಅದರ ಬಗ್ಗೆ ಹೆಚ್ಚಾಗಿ ವಿಮರ್ಶಿಸೋಣ. ' 


ಹಸ್ತಮುದ್ರೆ 


ಶಿಲ್ಪಶಾಸ್ತ್ರಕೃತಿಗಳಾದ ಸಮರಾಂಗಣಸೂತ್ರಧಾರ ಮತ್ತು ವಿಷ್ಣು ಧರ್ಮೋತ್ತರ ಪುರಾಣವು (ಚಿತ್ರ. 
ಸೂತ್ರದ ಭಾಗ) ಅನೇಕ ಹಸ್ತಮುದ್ರೆಗಳನ್ನು ಹೆಸರಿಸುತ್ತವೆ. ಹಸ್ತಮುದ್ರೆಯಲ್ಲಿ ಮೂರು ವಿಧವುಂಟು. 


ಸಮರಾಂಗಣ ಸೂತ್ರಧಾರ: 


೧ ಅಸಂಯುತ ಹಸ್ತಗಳು-೨೪ 
೨ ಸಂಯುತ ಹಸ್ತಗಳು-೧೩ 
೩ ನೃತ್ತ ಹಸ್ತಗಳು-೨೭ 


ಶಿಲ್ಪಶಾಸ್ತ್ರ ಕೃತಿಗಳ ಕಾಲಭೇದದಿಂದ ಅವು ಹೆಸರಿಸಿರುವ ಹಸ್ತಮುದ್ರೆಗಳಲ್ಲಿಯೂ ' 


ವ್ಯತ್ಕಾಸವಿದೆ ಎಂಬುದು ಗಮನಾರ್ಹ. 


ಅಸಂಯುತ ಹಸ್ತಗಳು 


ಸಮರಾಂಗಣ ಸೂತ್ರದಾರ 


ಪತಾಕಮುದ್ರಾ 
ತ್ರಿಪತಾಕ ಮುದ್ರಾ 
ಕರ್ತರೀಮುಖ ಮುದ್ರಾ 
ಅರ್ಧಚಂದ್ರ ಮುದ್ರಾ 
ಅರಾಲ ಮುದ್ರಾ 
ಶುಕತುಂಡ ಮುದ್ರಾ 
ಮುಷ್ಟಿ ಮುದ್ರಾ 
ಶಿಖರ ಮುದ್ರಾ 

ಕಪಿತ್ಮ ಮುದ್ರಾ 
ಕಟಕಾಮುಖ ಮುದ್ರಾ 
ಸೂಚೀಮುಖ ಮುದ್ರಾ 
ಪದ್ಮಕೋಶ ಮುದ್ರಾ 
ಸಪ್ತಶಿರ ಮುದ್ರಾ 
ಮೃಗಶೀರ್ಷಕ ಮುದ್ರಾ 
ಲಾಂಗೂಲ ಮುದ್ರಾ 


82PTSSNnarrscmwud 


ಮಾನವಿಕ ಕರ್ಣಾಟಕ 


ಆರ್‌. ಕೆ. ಪಡೋಲ್‌ ಅವರು ವೈದಿಕ, ಲೌಕಿಕ ಮತ್ತು ತಾಂತ್ರಿಕ ಎಂಬ ಮೂರು" 
ರೀತಿಯಾದ ಮುದ್ರೆಗಳನ್ನು ಒಟ್ಟುಗೂಡಿಸಿ "ಮುದ್ರಾ' ಎಂದು ಕರೆಯುತ್ತಾರೆ. | 
೨, ಡಾ. ಕುಮಾರಸ್ವಾಮಿಯವರು ಅರವತ್ತುನಾಲ್ಕು ಕಲೆಗಳಲ್ಲಿ ಇದೊಂದು 


ಕೆಲವು ಪಾಶ್ಚಾತ್ಯ ವಿದ್ವಾ ಸರು ಭಾರತೀಯ ಶಿಲ್ಪಗಳ ಮುದ್ರಾಭಿನಯವನ್ನು ' 
"ಅಸಹಜ' ಎಂದು ಕರೆದಿದ್ದಾರೆ. | 


ವಿಷ್ಣುಧರ್ಮೊತ್ತರ: 


ಅಸಂಯುತ ಹಸ್ತಗಳು-೨೧ 
ಸಂಯುತ ಹಸ್ತಗಳು-೧೩ 
ನೃತ್ತಹಸ್ತಗಳು-೨೮ 


ವಿಷ್ಣುಧರ್ಮೋತ್ತರ 


೧ ಪತಾಕ ಮುದ್ರಾ 
೨ ತ್ರಿಪತಾಕ ಮುದ್ರಾ ಕ 
೩ ಕರ್ತರೀಮುಖ ಮುದ್ರಾ 
೪ ಅರ್ಧಚಂದ್ರ ಮುದ್ರಾ 
೫ ಅರಾಲ ಮುದ್ರಾ 
೬ ಶುಕತುಂಡ ಮುದ್ರಾ 
೭ ಮುಷ್ಟಿ ಮುದ್ರಾ 
೮ ಶಿಖರ ಮುದ್ರಾ 
೯ ಕಪಿತ್ಮ ಮುದ್ರಾ 
೧೦ ಕಟಕಾಮುಖ ಮುದ್ರಾ 
೧೧ ಸೂಚ್ಯರ್ಧ ಮುದ್ರಾ 
೧೨ ಪದ್ಮಕೋಶ ಮುದ್ರಾ 
೧೩ ಮೃಗಶೀರ್ಷ ಮುದ್ರಾ 
೧೪ ಮೃಗಲಾಂಗೂಲ ಮುದ್ರಾ 
೧೫ ಅಲಪದ್ಮ ಮುದ್ರಾ 


ಶಿಲ್ಪಗಳಲ್ಲಿ ಹಸ್ತಮುದ್ರೆ 


ಅಲಪದ್ಮ ಮುದ್ರಾ ೧೬ ಚತುರ ಮುದ್ರಾ 
ಚತುರ ಮುದ್ರಾ ೧೭ ಭ್ರಮರ ಮುದ್ರಾ 
ಭ್ರಮರ ಮುದ್ರಾ ೧೮ ಹೆಂಸಾಸ್ಯ ಮುದ್ರಾ 
ಹಂಸವಕ್ತ ಮುದ್ರಾ ೧೯ ಹಂಸಪಕ್ಷ ಮುದ್ರಾ 
ಹಂಸಪಕ್ಷ ಮುದ್ರಾ ೨೦ ಸಂದಂಶ ಮುದ್ರಾ 
ಸಂದಂಶ ಮುದ್ರಾ ೨೧ ಮುಕುಲ ಮುದ್ರಾ 
ಮುಕುಲ ಮುದ್ರಾ 


ಊರ್ನನಾಭ ಮುದ್ರಾ 
ತಾಮ್ರಚೂಡ ಮುದ್ರಾ 


ಸಂಯುತ ಹಸ್ತಗಳು 


0 ಕರ್ಕಟ ಮುದ್ರಾ ೧ ಅಂಜಲಿ ಮುದ್ರಾ 
ವಿ ಸ್ವಸ್ತಿಕ ಮುದ್ರಾ ೨ ಕಪೋತ ಮುದ್ರಾ 
೩ ಕಟಕ ಮುದ್ರಾ ೩ ಕರ್ಕಟ ಮುದ್ರಾ 
| ೪ ಉತ್ಸಂಗಮುದ್ರಾ ೪ ಸ್ವಸ್ತಿಕ ಮುದ್ರಾ 
೫ ಅಂಜಲಿ ಮುದ್ರಾ ೫ ಖಟಕ ಮುದ್ರಾ 
' ೬ ಕಪೋತ ಮುದ್ರಾ ೬ ವರ್ಧಮಾನ ಮುದ್ರಾ 
' ೭ ಡೋಲ ಮುದ್ರಾ ೭ ಉತ್ಸಂಗ ಮುದ್ರಾ * 
.. ಆ. ಪುಷ್ಪಪುಟ ಮುದ್ರಾ ೮ ನಿಷಿಧ ಮುದ್ರಾ 
ಕಃ ೯ ಮಕರ ಮುದ್ರಾ ೯ ದೋಲ ಮುದ್ರಾ 
' ೧೦ ಗಜದಂತ ಮುದ್ರಾ ೧೦ ಪುಷಪುಟ ಮುದ್ರಾ 
೧೧ ಅವಹಿತ್ವ ಮುದ್ರಾ ೧೧ ಮಕರ ಮುದ್ರಾ. 
' ೧೨ ವರ್ಧಮಾನ ಮುದ್ರಾ ೧೨ ಗಜದಂತ ಮುದ್ರಾ 
೦ ಶಕಟ ಮುದ್ರಾ ೧೩ ಅವಹಿತ್ವ ಮುದ್ರಾ 
ನೃತ್ತ ಹಸ್ತಗಳು 
' ೧ ಚತುರಸ್ರ ಮುದ್ರಾ ೧ ಚತುರಸ್ರ ಮುದ್ರಾ 
೨ ವಿಪ್ರಕೀರ್ಣ ಮುದ್ರಾ ೨ ಆವೃತ್ತ ಮುದ್ರಾ 
೩ ಪದ್ಮಕೋಶ ಮುದ್ರಾ ೩ ಲಘುಮುಖ ಮುದ್ರಾ 
.. ೪ ಅರಲಕಟಕಾಮುಖ ಮುದ್ರಾ ೪ ಅರಾಲಕಟಕಾಮುಖ ಮುದ್ರಾ 
೫ ಆವಿಧ ವಕ್ರಕ ಮುದ್ರಾ ೫ ಅವಿದ್ದ ಮುದ್ರಾ 
೬ ಸೂಚೀಮುಖ ಮುದ್ರಾ ೬ ಸೂಚೀಮುಖ ಮುದ್ರಾ 
೭ ರೇಚಿತ ಮುದ್ರಾ ಈ ೭ ರೇಚಿತ ಮುದ್ರಾ 
.. ೮ ಉತ್ಪಾನ ವಂಚಿತ ಮುದ್ರಾ ೮ ಅರ್ಧರೇಚಿತ ಮುದ್ರಾ 
..೯ ಅರ್ಧರೇಚಿತ ಮುದ್ರಾ ೮ ಅವಹಿತ್ಚ ಮುದ್ರಾ 
೧೦ ಪಲ್ಲವ ಮುದ್ರಾ ೧೦ ಪಲ್ಲವಿತ ಮುದ್ರಾ 
೧೧ ಕೇಶಬಂಧ ಮುದ್ರಾ ೧೧ ನಿತಂಬ ಮುದ್ರಾ 
೧೨ ಲತಾ ಮುದ್ರಾ ೧೨ ಕೇಶವರ್ಧನ ಮುದ್ರಾ 
೧೩ ಗಜ ಮುದ್ರಾ ೧೩ ಲತಾಖ್ಯ ಮುದ್ರಾ 


ಮಾನವಿಕ ಕರ್ಣಾಟಕ 


೨೪ 

೧೪ ಪಕ್ಷವಾಂಚಿತಕ ಮುದ್ರಾ ೧೪ ಗಜ ಮುದ್ರಾ 

೧೫ ಪ್‌. ಪ್ರಚ್ಯೋತಕ ಮುದ್ರಾ ೧೫ ಪಕ್ಷದ್ಯೋತ ಮುದ್ರಾ 

೧೬ ಗರುಡಪಕ್ಷ ಮುದ್ರಾ ೧೬ ಅರ್ಥವರ್ಧಿತ ಮುದ್ರಾ 

೧೭ ದಂಡಪಕ್ಷ ಮುದ್ರಾ ೧೭ ಗರುಡಪಕ್ಷ ಮುದ್ರಾ 

೧೮ ಊರ್ಧ್ವಮಂಡಲ ಮುದ್ರಾ ೧೮ ದಂಡಪಕ್ಷ ಮುದ್ರಾ 

'೧೯ ಪಾರ್ಶ್ವಮಂಡಲ ಮುದ್ರಾ ೧೯ ಊರ್ಧ್ವಮಂಡಲ ಮುದ್ರಾ 

೨೦ ಉರೋಮಂಡಲ ಮುದ್ರಾ ೨೦ ಪಾರ್ಶ್ವಮಂಡಲ ಮುದ್ರಾ 

೨೧ ಉರಪಾಶ್ವಾ ೯ರ್ಧಮಂಡಲ ಮುದ್ರಾ ೨೧ ಪಾರ್ಶ್ವಾರ್ಧಮಂಡಲ ಮುದ್ರಾ 
೨೨ ಉರೋಮಂಡಲ ಮುದ್ರಾ 


೨೩ ಇಷ್ಟಸ್ವಸ್ತಿಕ ಮುದ್ರಾ 
೨೪ ಪದ್ಧ ಕೋಶಿಕ ಮುದ್ರಾ 
೨೫ ಆಲಿಪಲ್ಲವ ಮುದ್ರಾ 
೨೬ ಉಲ್ವನ ಮುದ್ರಾ 
೨೭ ಲಲಿತ ಮುದ್ರಾ 
೨೮ ವಲಿತ ಮುದ್ರಾ 


ಈ ಶಿಲ್ಪ ಶಾಸ್ತ್ರಗಳು ಅಧ್ಯಾಯ ಅಧ್ಯಾಯಗಳನ್ನೇ ಹೆಸ್ತಮುದ್ರೆಗಾಗಿ ಮಾಸಲಾಗಿಸಿದ್ದ ರೂ | 
ಇವು ಹೆಸರಿಸುವ ಎಲ್ಲಾ ಹಸ್ತಮುದ್ರೆಗಳನ್ನೂ ಶಿಲ್ಪಗಳಲ್ಲಿ ಕಾಣಲಾಗುವುದಿಲ್ಲ. ಆದರೆ, ಇವೆಲ್ಲವು. 
ಬಹಳವಾಗಿ ನಾಟ್ಯದಲ್ಲಿ ಬಳಸಲ್ಪಟ್ಟಿವೆ. “ಹಸ್ತ ಮುದ್ರೆಗಳೆಲ್ಲವೂ ಶಿಲ್ಪದಲ್ಲಿ ಉಪಯೋಗಿಸಲ್ಪಟ್ಟಿಲ್ಲ”- 
ಎಂಬ ಡಾ. ಬ್ಯಾ ನರ್ಜಿಯವರ* ಅಭಿಪ್ರಾಯವು ಬಹಳ ಸಮಂಜಸವೆನಿಸುತ್ತದೆ. ಆದ್ದರಿಂದ, ಶಿಲ್ಪಗಳಲ್ಲಿ 
ಕಾಣಬರುವ ಹಸ್ತ ಮುದ್ರೆಗಳು,-ಶಿಲ್ಪ ಶಾಸ್ತ್ರಗಳು ಉದಹರಿಸುವ ಕೆಲವು ನಾಟ್ಕ ಮುದ್ರೆಗಳು ಮತ್ತು ಕ 
ಕಲೋಪಾಸಕನಿಂದಲೇ ಸೃಷ್ಟಿಸಲ್ಪಟ್ಟ ಇನ್ನಿತರ ಮುದ್ರೆಗಳು ಮಾತ್ರ. ಇದರಿಂದ ಶಿಲ್ಪ ಗಳಲ್ಲಿನ ಹಸ್ತ ' 
ಮುದ್ರೆಗಳಲ್ಲಿ ಎರಡು ವಿಧವುಂಟಿಂದಾಯಿತು. 


ನಾಟ್ಯ ಮುದ್ರೆ ಶಿಲ್ಪಕಾರನಿಂದಲೇ ಸೃಷ್ಟಿಸಲ್ಪಟ್ಟ ಮುದ್ರೆ 

೧ ಅಂಜಲಿ ಮುದ್ರಾ ೧೦ ಅಭಯ ಮುದ್ರಾ 

೨ ಗಜ ಮುದ್ರಾ ೧೧ ವರದ ಮುದ್ರಾ 

೩ ಡೋಲ ಮುದ್ರಾ ೧೨ ಸಿಂಹಕರ್ಣ ಮುದ್ರಾ 

೪ ಕಟಕ ಮುದ್ರಾ ೧೩ ವ್ಯಾಖ್ಯಾನ ಮುದ್ರಾ 

೫ ತರ್ಜನೀ ಮುದ್ರಾ ೧೪ ಡಮರುಕ ಮುದ್ರಾ 

೬ ಕರ್ತರೀಮುಖ ಮುದ್ರಾ ೧೫ ಆಲಿಂಗನ ಮುದ್ರಾ 

೭ ಅರ್ಧಚಂದ್ರ ಮುದ್ರಾ ೧೬ ಊರು ಮುದ್ರಾ 

೮ ಅರ್ಧಪತಾಕಮ್‌ ಮುದ್ರಾ ೧೭ ವಿಸ್ಮಯ ಮುದ್ರಾ 

೯ ಮುಷ್ಟಿ ಮುದ್ರಾ ೧೮ ಜ್ಞಾನ ಮುದ್ರಾ 


೧೯ ಧ್ಯಾನ ಮುದ್ರಾ 

೨೦ ನಿದ್ರಾ ಮುದ್ರಾ x 
೨೧ ಧನುರ್‌ ಮುದ್ರಾ 

೨೨ ನಾಟ್ಯ ಮುದ್ರಾ 


3 J. N. Banerjea, Development of Hindu Iconogr aphy 


ಶಿಲ್ಪಗಳಲ್ಲಿ ಹಸ್ತಮುದ್ರೆ ೨೫ 


೨೩ ದಂಡ ಮುದ್ರಾ 

ಸ ೨೪ ಕಟಿಹಸ್ತ ಮುದ್ರಾ 

ಕ ೨೫ ಧರ್ಮಚಕ್ರ ಪ್ರವರ್ತನ ಮುದ್ರಾ 
೨೬ ಭೂಸ್ಪರ್ಶ ಮುದ್ರಾ 

೨೭ ಕಾಯೋತ್‌ಸರ್ಗ ಮುದ್ರಾ 


ಶಿಲ್ಪಗಳಲ್ಲಿ ಒಟ್ಟು ೨೭ ಹಸ್ತಮುದ್ರೆಗಳನ್ನು ಕಾಣಬಹುದು. ಆದರೆ ಸಿ. ಶಿವರಾಮಮೂರ್ತಿ, ಡಾ. 
ಬ್ಯಾನರ್ಜಿ, ಟಿ. ಎ. ಗೋಪಿನಾಥರಾವ್‌ ಮತ್ತು ಇನ್ನಿತರ ವಿದ್ವಾಂಸರುಗಳು ೧೫ ಮುದ್ರೆಗಳನ್ನು ಮಾತ್ರ 
ವಿವರಿಸುತ್ತಾರೆ. 


೧ ಅಭಯಮುದ್ರೆ : gfe ತಾಣ: nif: ತರ-- 
ಹಸ್ತವು ಪರಿಶೀಲಕನ ಕಡೆಗೆ ತಿರುಗಿರುತ್ತದೆ ಮತ್ತು ಮೇಲ್ಮುಖವಾಗಿರುತ್ತದೆ ಎಂದು ವರಹಾಮಿಹಿರನು 
ಈ ಮುದ್ರೆಯ ವಿನ್ಯಾಸವನ್ನು ಬೃಹತ್‌ ಸಂಹಿತೆಯಲ್ಲಿ ವಿವರಿಸಿದ್ದಾನೆ. ಇದನ್ನು ಪತಾಕ ಮುದ್ರಾಕ 
ಎಂದೂ ಕರೆಯಬಹುದು. ಕುಶಾನರ ಕಾಲದ ಶಿಲ್ಪದಲ್ಲಿಯೇ ಈ ಮುದ್ರೆಯು ಕಾಣಬರುತ್ತದೆ. ಕುಶಾನರ 
ಕಾಲದ ಮಥುರಾ ಬುದ್ದನ ಪ್ರತಿಮೆಯಲ್ಲಿ, ನಂತರ ಧರಘೋಷನ ಶಿವ-ವಿಶ್ವಾಮಿತ್ರರಿರುವ ನಾಣ್ಯದಲ್ಲಿ 
' ಈ ಮುದ್ರೆಯು ಚಿತ್ರಿತವಾಗಿದೆ. ಬಾರ್‌ಹೂತ್‌ನ ಮಹಾಕಪಿ ಜಾತಕವು ಚಿತ್ರಿತವಾಗಿರುವಲ್ಲಿ ಬ್ರಹ್ಮದತ್ತ 
ರಾಜನ ಹಸ್ತವು ಈ ಮುದ್ರೆಯಲ್ಲಿದೆ. ಸಾಮಾನ್ಯವಾಗಿ ಎಲ್ಲಾ ಹಿಂದೂ, ಜೈನ ಮತ್ತು ಬೌದ್ಧ ಪ್ರತಿಮೆ 
ಗಳಲ್ಲಿ ಅಭಯಮುದ್ರೆಯನ್ನು ಕಾಣಬಹುದು. ಇದು ಕಾಪಾಡುವ, ರಕ್ಷಿಸುವ ಅಥವಾ ಸಲಹುವ 
 ಚಿಹ್ನಾತ್ಮಕವಾಗಿದೆ. (ಚಿತ್ರ ೧) ೩ 
೨ ವರದ ಮುದ್ರೆ: 
ಇದು ಇನ್ನೊಂದು ಪರಿಚಿತವಾದ ಮುದ್ರೆ. ಇದು ವರ ನೀಡುವ ಸೂಚಾತ್ಮಕವಾಗಿದೆ. ಇದರಲ್ಲಿ ಹಸ್ತವು 
ಕೆಳಮುಖವಾಗಿರುತ್ತದೆ - ವಗ ನಕ ತಾತ? ಈ ಮುದ್ರೆಯನ್ನು 
' ಮೊದಲನೆಯದಾಗಿ. ಮೊಹೆಂಜೊದಾರೊ8  ಮೊಹರುಗಳಲ್ಲಿನ ಯೋಗಭಂಗಿಯಲ್ಲಿ ಕುಳಿತಿರುವ 
' ಮೂರ್ತಿಗಳಲ್ಲಿ ಮತ್ತು ಹರಪ್ಪದ ಮಣ್ಣಿನ ಪ್ರತಿಮೆಗಳಲ್ಲಿ ಕಾಣಬಹುದು. ಈ ಮುದ್ರೆ 
ಯನ್ನು ಶಿಲ್ಪರತ್ನದಲ್ಲಿ ವರದಾನ ಮುದ್ರೆಯೆಂದು ಕರೆಯಲಾಗಿದೆ. (ಚಿತ್ರ ೨) 


' ೩ ಆಹೂಯವರದ ಮುದ್ರೆ: 


ಇದು ಅಭಯಮುದ್ರೆಯ ಇನ್ನೊಂದು ಬಗೆ ಅಷ್ಟೆ; (ಚಿತ್ರ ೩) ಈ 
ಮಟ್ಟಿಗೆ ಬಗ್ಗಿ ರುತ್ತವೆ. ಶಿವರಾಮಮೂರ್ತಿಯವರು.39 ಈ ಮುದ್ರೆಯನ್ನು “ಭಗವಂತನು ಭಕ್ತನನ್ನು 


4 ಬೃ. ಸಂ. ಅಧ್ಯಾಯ 57, 33-35. 
5 gafrarm ೫8೫7 aeareqea ಇತಗಿಕ ಈ | 
gaan ae: an ಕೌ ಕರ: 1 ವಿಷ್ಣುಧರ್ಮೋತ್ತರ ಅಧ್ಕಾ ನ. 
9 g4fan ಗಜ ಸಢಸರ್ಣಸ। HATHA | 
ತಾಳ sw 7] ತಿಗ! gfe: ೫7 ೮೧. 7ಗೌಕತ! 1 ಭಗವದ್ಗೇತೆ ೫೪111 30 
7 ಬೃ. ಸಂ. ಅಧ್ಯಾಯ 57, p. 780 
* 7/ 5, Vats: Excavations at Harappa, p 294, pl. Ixxvi 
9 ಶಿಲ್ಪರತ್ನ, ಅಧ್ಯಾಯ 16, 29. 
10 ಛ್ರ. Sivaramamurthy: South Indian 81011205 


ಸ ಮಾನವಿಕ ಕರ್ಣಾಟಕ 


ವರ ನೀಡುವೆನು ಬಾ” ಎಂದು ಕರೆಯುತ್ತಿರುವ ಸೂಚಾತ್ಮಕವಾಗಿದೆ ಎನ್ನುತಾರೆ. ಚೋಳರ ಕಾಲದ 
ಸುಖಾಸೀನವಾಗಿರುವ ಕೆಲವು ಶೈವ ಮತ್ತು ದೇವೀ ವಿಗ್ರಹಗಳಲ್ಲಿ ಈ ಮುದ್ರೆಯು ಕಂಡುಬರುತ್ತ ದೆ. 
ಈ ಮುದ್ರೆಯ ಉಪಯೋಗ ಬಹಳ ಅತ್ಯಲ್ಪ. 


೪ ಅಂಜಲಿ ಮುದ್ರೆ: 
ಸಂಯುತ ಹಸ್ತಗಳಲ್ಲಿ ಒಂದಾದ ಈ ಮುದ್ರೆಯು ಸಾಮಾನ್ಯವಾಗಿ ಭಕ್ತ ವಿಗ್ರಹಗಳಾದ ಆಳ್ವಾರುಗಳು, 
ನಾಯನಮಾರ್‌ಗಳು, ನಂದಿಕೇಶ್ವರ, ಗರುಡ, ಚಂಡಿಕೇಶ್ವರ ಇವುಗಳಲ್ಲಿ ಕಾಣಬಹುದು. ಇದರ ಕಾಲ 
ವನ್ನು ಹರಪ್ಪ-ಮೊಹೆಂಜೊದಾರೊ ನಾಗರಿಕತೆಗೆ ಕೊಂಡೊಯ್ಯಬಹುದು. ಮೊಹೆಂಜೆದಾರೋವಿನ11 
ಒಂದು ಮೊಹರಿನಲ್ಲಿ ಈ ಮುದ್ರೆಯು ಚಿತ್ರಿತವಾಗಿದೆ. ವಿಷ್ಣುಧರ್ಮೋತ್ತರವು32 ಹೇಳುವಂತೆ ಎರಡು 
ಪತಾಕಹಸ್ತವು ಒಟ್ಟಿಗೆ ಸೇರಿದ್ದಲ್ಲಿ "ಅಂಜಲಿ' ಹಸ್ತವೆನಿಸಿಕೊಳ್ಳುತ್ತದೆ ಮತ್ತು ಇದು ಪೂಜಾಕಾಲದಲ್ಲಿ 
ಉಪಯೋಗಿಸಲೃಡುವಂತಹ ಮುದ್ರೆಯು. (ಚಿತ್ರ ೪) 
೫ ಸಿಂಹಕರ್ಣ ಮತ್ತು ೬. ಕಟಕಮುದ್ರೆ : 
ಅನೇಕ ವಿದ್ವಾಂಸರು ಈ ಎರಡು ಮುದ್ರೆಗಳನ್ನೂ ಒಂದೇ ಎಂದು ಕರೆಯುತ್ತಾರೆ. ಆದರೆ- ಈ ಮುದ್ರೆ" 
ಗಳಲ್ಲಿರುವ ವ್ಯತ್ಕಾಸವನ್ನು ಚಿತ್ರ ೫, ೬ರಲ್ಲಿ ನೋಡಬಹುದು ಮತ್ತು ಶಿಲ್ಪಶಾಸ್ತ್ರಗಳು ಸಹ ಇದರ 
ಭೇದವನ್ನು ತಿಳಿಸುತ್ತವೆ. ಕಾಶ್ಯಪ ಶಿಲ್ಪಶಾಸ್ತ್ರದಲ್ಲಿ ಕಟಕ ಮುದ್ರೆಯ ವಿನ್ಯಾಸವು ಈ ರೀತಿಯಿದೆ- 

ಕರ Fei ಕಣ To ಕರ] | 

ಕೆಗಳ ಷಹ ಕವ ಇತ ed Rear ॥ 
ಸಿಂಹಕರ್ಣ ಮುದ್ರೆಯ ವಿನ್ಯಾಸವು ಶಿಲ್ಪರತ್ನದಲ್ಲಿ ಹೀಗಿದೆ- 

ಕತ feed | omar af | 

AEA 777೫ aq A | 

saifoaTd Ao: ಸತ್ತ; qaamaftefeda: Il 
ಇವೆರಡು ಮುದ್ರೆಗಳು ಆಯುಧಗಳು ಅಥವಾ ಹೂವುಗಳನ್ನು ಹಿಡಿಯುವಾಗ ಉಪಯೋಗಿಸಲ್ಪಡು 
ತ್ತವೆ. ಈ ಮುದ್ರೆಗಳನ್ನು ಅಧಿಕವಾಗಿ ದೇವೀ ವಿಗ್ರಹಗಳಲ್ಲಿ ನೋಡಬಹುದು. ಈ ಮುದ್ರೆಯಿರುವ ' 
ಪ್ರಾಚೀನಶಿಲ್ಪವು ಬಾರ್‌ಹೂತ್‌ನ ಸಿರಿಮಾದೇವತಾ ಮೂರ್ತಿ. 
೭ ಗಜಹಸ್ತ ಅಥವಾ ದಂಡಹಸ್ತ : 
ಇದರಲ್ಲಿ ಹಸ್ತವು ಆನೆಯ ಸೊಂಡಿಲಿನಾಕಾರದಲ್ಲಿರುತ ದೆ. (ಚಿತ್ರ ೭) ಈ ಮುದ್ರೆಯನ್ನು ಎಲ್ಲಾ 
ಕ ರಮೂರ್ತಿಗಳಲ್ಲಿ ಕಾಣಬಹುದು. ಯೋಗಾಸನದಲ್ಲಿ ಕುಳಿತಿರುವ (ನರಸಿಂಹ) ಮೂರ್ತಿಗಳಲ್ಲಿ 
ಕೆಳಗೆ ಸು ಮೇಲೆ ಇಳಿಬಿಟ್ಟಿರುವ ಎರಡು ಕೈಗಳೂ ಈ ಮುದ್ರೆಯಲ್ಲಿರುತ್ತವೆ. (ಚಿತ್ರ ೭ಎ) 
ನಾಟ್ಕಶಾಸ್ತ್ರದಲ್ಲಿಯೂ , ಇದನು, ಕರಿಹಸ್ತ ಅಥವಾ ಗಜಹಸ್ತ ಎಂದು ಕರೆಯಲಾಗುತ್ತದೆ. 
೮ ಡೋಲಕರಮ್‌: 


ಸಾಮಾನ್ಯವಾಗಿ ನಿಂತಿರುವ ಎಲ್ಲಾ ದೇವೀ ವಿಗ್ರಹಗಳ ವಾಮಹಸ್ತವು ಡೋಲಮುದ್ರೆಯಲ್ಲಿರುತ್ತದೆ 
(ಚಿತ್ರ ೮). ಇದರ ವಿನ್ಯಾಸವು ವಿಷ್ಣು ಧರ್ಮೊೋತ್ತರದಲ್ಲಿ ಹೀಗಿದೆ: | 


1೬. 11. Zimmer: The Art of Indian Asia, Vol. 2. 
13 Tara ಕ್ರ ಕಾರ? grgetofaeedd | $ 
ಕಿರ ಗ್ರಾ? ಇ ಗಾರ Asqd ಕ್ಷಣ: ॥ ಅಧ್ಯಾಯ 26 


೨. ವರದ ಮುದ್ರೆ 


೬. ಕಟಕ ಮುದ್ರೆ 
೫. ಸಿಂಹಕರ್ಣ ಮುದ್ರೆ ೨) 


ಸ 


ಸೆ 


ಶಿಲ್ಪಗಳಲ್ಲಿ ಹಸ್ತಮುದ್ರೆ ALT 


fue a ೧೧೫೫ wor ತಣ; ಇರರ 
gaat She ಕಾಕ of ಇಗ್ಗರ್ಸರ್ಗ1 1 


We ಡಮರುಗ ಹಸ್ತ: 


' ಶಿವನು ಡಮರುಗವನ್ನು ಹಿಡಿಯುವಲ್ಲಿ ಮಾತ್ರ ಈ ಮುದ್ರೆಯು ಕಾಣಬರುತ್ತದೆ. ಆದ ರಿಂದಲೇ 


೫ ಇರಕ್ಕೆ ಡಮರುಗಹಸ್ತವಂದು ಹೆಸರು. (ಚಿತ್ರ ೯) 


೫೦೦ ಆಲಿಂಗನ ಹಸ್ತ: 


ಈ ಮುದ್ರೆಯನ್ನು ಆಲಿಂಗಿತ ಶಿವ-ಪಾರ್ವತಿ ಮೂರ್ತಿಯಲ್ಲಿ ನೋಡಬಹುದು (ಚಿತ್ರ ೧೦). 


; ೧೧ ಕಟ್ಕ ವಲಂಬಿತ ಮುದ್ರೆ ಮತ್ತು ೧೨ ಊರು ಹಸ್ತ: 

* ವಾಮ ಹಸ್ತವು ಕಟಿಪ್ರದೇಶದ ಮೇಲೆ ಇಡಲ್ಲಟ್ಟಿದ್ದರೆ ಕಟ್ಕವಲಂಬಿತ ಮುದ್ರಾ ಎಂದೂ (ಚಿತ್ರ ೧೧) 
ಮತ್ತು ಕಟಿಪ್ರದೇಶದ ಕೆಳಭಾಗದಲ್ಲಿ ಇಡಲ್ಪಟ್ಟು ಅ ಸಿಂಹ ಇನ್ನಿತರ ಪ್ರಾಣಿಗಳ ಮೇಲೆ ಅಥವಾ 
ಗದೆ ಮುಂತಾದ ಆಯುಧಗಳ ಮೇಲೆ ಇಡಲ್ಪಟ್ಟಿದ್ದ ರೆ. ಊರುಹಸ್ತವೆಂದೂ ಕರೆಯಲಾಗುತ್ತದೆ. 


| 


(ಚಿತ್ರ ೧೨) ಡಾ. ಬ್ಯಾನರ್ಜಿಯವರು13 ಕಟ್ಕವಲಂಬಿತ ಮುದ್ರೆಯಿರುವ ಅನೇಕ ನಾಣ್ಯಗಳನ್ನು 


' ಉದಹರಿಸುತ್ತಾರೆ: 


ಸಾಯ 6 


ಟಾ ಟ್‌ 


೧ ಶಿವನ ಮೂರ್ತಿಯಿರುವ ವೀಮಾ ಕ್ಯಾಡ್‌ಪೈಸಿಸ್‌ನ ನಾಣ್ಯಗಳು 
೨ ಶಿವ-ವಿಶ್ವಾಮಿತ್ರರಿರುವ ಧರಘೋಷನ ಬೆಳ್ಳಿನಾಣ್ಯಗಳು 

೩ ಶಿವ-ಚಕ್ರೇ ಶ್ರ ರನಿರುವ ಕುಣಿಂದರ ನಾಣ್ಯಗಳು 
೪ ಲಕ್ಷಿ ಯಿರುವ ಇಂಡೋ-ಸಿಥಿಯನ್ನರ ನಾಣ್ಯ 


ಮಥುರಾದಲ್ಲಿ ಕಾಣಿಸುವ ಕುಶಾನರ ಕಾಲದ ಅನೇಕ ಸ್ಥಾನಕ ಬುದ್ಧನ ಪ್ರತಿಮೆಗಳಲ್ಲಿ ಈ ಮುದ್ರೆ 


' ಯಿದೆ. ತಿರುಪತಿಯ ವೆಂಕಟೇಶಮೂರ್ತಿಯ ವಾಮಹಸ ವು ಈ ಮುದ್ರೆಯಲ್ಲಿದೆ. "ಸ್ಥಾನಕ ವಿಷ್ಣು 
' ಮೂರ್ತಿಯ ವಾಮಹಸ್ತವು ಗದೆಯ ಮೇಲೆ ಇಟ್ಟಿರುವಲ್ಲಿ "ಊರುಹಸ್ತ'ವನ್ನು ಕಾಣಬಹುದು. 


ಈ ಮುದ್ರೆಯು ಆಶ್ಚರ್ಯಸೂಚಕವಾದುದು. ಕೈಲಾಸನಾಥ ದೇವಸ್ಥಾನದಲ್ಲಿರುವ ಚಂಡೇಶಾನುಗ್ರಹ 
ಮೂರ್ತಿಯ ಹಸ್ತವು ಈ ಮುದ್ರೆಗೊಂದು ಉದಾಹರಣೆ (ಚಿತ್ರ ೧೩) ಈ ಮುದ್ರೆಯ ಉದಾಹರಣೆಗಳು 


' ಬಹಳ ಕಡಿಮೆ. ತಿಸ್ನೆವೆಲ್ಲಿ ಜಿಲ್ಲೆಯ ಶೆರ್ಮಾದೇವಿ ದೇವಸ್ಥಾನದಲ್ಲಿರುವ ಹನುಮಂತನ ಕಂಚಿನ ಪ್ರತಿಮೆಯ 


ಹಸ್ತವು ಈ ಮು ದ್ರೆಯನ್ನು ಉದಹರಿಸುತ್ತದೆ. 


' ೧೪ ಅಧಕಿಚಂದ್ರ ಮುದ್ರೆ: 
ಅಗ್ನಿಯನ್ನು ಹಿಡಿದಿರುವ ನಟರಾಜ ಮೂರ್ತಿಗಳಲ್ಲಿ ವಾಮಹಸ್ರವು ಈ ಮುದ್ರೆಯಲ್ಲಿರುತ್ತದೆ. 


eed fad dep aoa MSA ಯು ಟಟ 
| SSM ತೆರೆಯಲ್ಪಟ್ಟಿರುವ ಹಸ್ತಕ್ಕೆ ಅರ್ಧಚಂದ್ರ ಮುದ್ರೆಯೆಂದು ಹೆಸರು (ಚಿತ್ರ ೧೪). 


' ೧೫ ಧನುರ್‌ಹಸ್ತ: 
ಧನುಸ್ಸನ್ನು ಹಿಡಿದಿರುವ ಶ್ರೀರಾಮನ ಮತ್ತು ಇತರ ಮೂರ್ತಿಗಳಲ್ಲಿ ಈ ಮುದ್ರೆಯನ್ನು 
ಕಾಣಬಹುದು. (ಚಿತ್ರ ೧೫) 


ರ್ಕ ಗರಗ 
ET SLT 


1೫ ೫. N. Banerjea, Development of Hindu lconography, p 257 


೨೮ ಮಾನವಿಕ ಕರ್ಣಾಟಕ 


೧೬. ಮುಷ್ಟಿಕರಮ್‌: 
ಬಲಪ್ರಯೋಗ14 ಮಾಡುವಾಗ ಉಪಯೋಗಿಸಲ್ಪಡುವ ಮುದ್ರೆಯಿದು. ಆದರೆ ಶಿಲ್ಪಗಳಲ್ಲಿ 


ಮುದ್ರೆಯು: ಆಯುಧವನ್ನು ಹಿಡಿಯುವಾಗ ಉಪಯೋಗಿಸಲ್ಪಡುತ್ತದೆ. ಮೌರ್ಯರ ಕಾಲದ! 
ಚಾಮರಗ್ರಾಹಿಣಿಗಳು ಚಾಮರ ಹಿಡಿದಿರುವ ಮುದ್ರೆಯು ಇದಕ್ಕೊಂದು ಉದಾಹರಣೆ. ಕುಶಾನರ 
ಕಾಲದ ಕತ್ತಿಯನ್ನು ಹಿಡಿದಿರುವ, ಕಾನಿಷ್ಕನ16 ಪ್ರತಿಮೆಯ ಹಸ್ತವು ಈ ಮುದ್ರೆಯಲ್ಲಿದೆ. (ಚಿತ್ರ ೧೬) 
೧೭ ನಾಟ್ಯಕರಮ್‌: 

ಬಾರ್‌ಹೂತ್‌ನಲ್ಲಿರುವ ಅಪ್ಪರಾ ಶಿಲ್ಪಗಳು, ನೃತ್ಯಗಣಪತಿ, ಕಾಲೀಯದಮನ ಕೃಷ್ಣ, - (ವಾಮಹಸ್ತ) 
ನರ್ತನ ಚಾಮುಂಡಾ ಮೂರ್ತಿಗಳಲ್ಲಿ ಈ ಮುದ್ರೆಯು ಕಂಡುಬರುತ್ತದೆ. (ಚಿತ್ರ ೧೭) ॥ 
೧೮ ನಿದ್ರಾಹಸ್ತ: 

ಇದರಲ್ಲಿ ದೇಹದ ಪೂರ್ತಿ ಭಾರವು ಒಂದು ಹಸ್ಮದ ಮೇಲಿರುತ್ತದೆ ಮತ್ತು ಆ ಹಸ್ತವು ನೆಲದ ಮೇಲೆ 
ಅಥವಾ ಪೀಠದ ಮೇಲೆ ಊರಲ್ಪಟ್ಟಿರುತ್ತದೆ. ಇಂತಹ ಮುದ್ರೆಗೆ ನಿದ್ರಾಹಸ್ತವೆಂದು ಹೆಸರು. (ಚಿತ್ರ ೧೮) 
ಈ ಮುದ್ರೆಯಿರುವ ಮೂರ್ತಿಯ ಭಂಗಿಯು ಸುಖಾಸೀನದಲ್ಲಿರುತ್ತದೆ. ಚೋಳರ ಕಾಲದ ಸುಖಾಸೀನ 
ದಲ್ಲಿರುವ ಒಂದು ಕಂಚಿನ ಪಾರ್ವತಿ ವಿಗ್ರಹವು? ಇದಕ್ಕೊಂದು ಉದಾಹರಣೆ. 

೧೯ ತರ್ಜನೀ ಮುದ್ರೆ: 

ಈ ಮುದ್ರೆಯ ಉಪಯೋಗ ಬಹಳ ಕಡಿಮೆ. ಈ ಮುದ್ರೆಯನ್ನು ನಾಟ್ಯಶಾಸ್ತ್ರದಲ್ಲಿ "ಸೂಚಿಮುಖ 
ಹಸ್ತ' ಎಂದು ಕರೆಯುತ್ತಾರೆ. ಈ ಮುದ್ರೆಯು (ಚಿತ್ರ ೧೯) ಯಾವುದನ್ನೋ ಸೂಚಿಸುವ ಚಿಹ್ನಾತ್ಮಕ 
ವಾಗಿರುತ್ತದೆ. ಬಾರ್‌ಹೂತ್‌ನಲ್ಲಿ 18 ಈ ಮುದ್ರೆಯಿರುವ ಶಿಲ್ಪಗಳನ್ನು ಕಾಣಬಹುದು. 

೨೦ ಕರ್ತರೀಮುಖ ಮತ್ತು ೨೧ ಅರ್ಧಪತಾಕ ಮುದ್ರೆ: 

ಇವೆರಡು ಮುದ್ರೆಗೂ ಸ್ವಲ್ಪ ವ್ಯತ್ಯಾಸವು ಕಂಡುಬಂದರೂ, (ಚಿತ್ರ ೨೦, ೨೧) ಎರಡನ್ನೂ ಕರ್ತರೀಮುಖ 
ಮುದ್ರಾ ಎಂದೇ ಸಂಬೋಧಿಸಲಾಗುತ್ತದೆ. ದೇವತಾಶಿಲ್ಪಗಳಲ್ಲಿ ಶಂಖ, ಚಕ್ರ, ಇನ್ನಿತರ ಆಯುಧ 
ಗಳನ್ನು ಹಿಡಿಯುವಾಗ ಈ ಮುದ್ರೆಗಳು ಬಳಸಲ್ಪ ಟ್ಟಿವೆ. 

೨೨ ಧ್ಯಾನ ಮುದ್ರೆ: 

ಪದ್ಮಾಸನದಲ್ಲಿ ಕುಳಿತು, ದೃಷ್ಟಿಯನ್ನು ನಾಸಿಕಾಗ್ರದ ಮೇಲೆ ಕೇಂದ್ರೀಕರಿಸಿ ದಕ್ಷಿಣ ಹಸ್ತದ ಮೇಲೆ 
ವಾಮಹಸ್ತವನು, ಇಟ್ಟು ಮತ್ತು ಈ ಹಸ್ತಗಳನ್ನು ಪದ್ಮಾಸನಸ್ಸಿತವಾಗಿರುವ ಪಾದಗಳ ಮೇಲೆ? 
ಇರಿಸಿರುವ ಭಂಗಿಯೇ ಧ್ಯಾನಭಂಗಿ ಮತ್ತು ಈ ಮುದ್ರೆಯೇ ಧ್ಯಾನಮುದ್ರೆ. ಈ ಭಂಗಿಯ ಉಲ್ಲೇಖ 
ವನ್ನು ಭಗವದ್ಗೀತೆ? ಕುಮಾರ ಸಂಭವ? ಇನ್ನಿತರ ಗ್ರಂಥಗಳಲ್ಲಿ ನೋಡಬಹುದು. ಕ್ರಿ.ಪೂ. ೨-೩ನೇ 


34 oferadenad: ಇಗಿಗಾತೆ ಇ gfiefy: 


feat sataraeag vey ಗ್ಯತಗಾತಗತ್ತಇತ್ನ ॥ ಮಹಾಭಾರತ, 1, 16-17 


V.S. Agrawala, Indian Art, pl. xx. fie 52. 
26 Ibid. pl. 2011111, 99. 158 P 


D. R. Thapar, Icons in Bronze, pl. LXI1 
V. S. Agrawala, op. cit. pl. LXX 


an ತ7ಪಗ್ಗಿಗಿಗಾ?ತಷ್ಸ ara ಗಾಗ: | ಇ 
ded ಸಗಗ್ಗತಾಗಾಣ್ಮ we feedreader || ಭಗವದೀತೆ V1, 13 
ಇಷ feed enfaangaeaafirararcagr on ; 

seman eat fo cverfoatafresrdfine qd ll 


ಕುಮಾರಸಂಭವ 111, 47 


19 


೧೫. ಧನುರ್‌ ಹಸ್ತ 


೧೮. ನಿದ್ರಿತಹಸ್ತಂ ೧೯. ತರ್ಜನೀ ಮುದ್ರೆ 


೨೩. ವ್ಯಾಖ್ಯಾನ ಮುದ್ರೆ 


ಶಿಲ್ಪಗಳಲ್ಲಿ ಹಸ್ತಮುದ್ರೆ ೨೯ 


೪ 


ದ ಉಜ್ವಯಿನಿಯ38 ತಾಮ್ರನಾಣ್ಯಗಳಲ್ಲಿರುವ ಮೂರ್ತಿಗಳಲ್ಲಿ ಮತ್ತು ಅನೇಕ ಗಾಂಧಾರ22 
ಪ್ರತಿಮೆಗಳಲ್ಲಿ ಈ ಮುದ್ರೆಯಿದೆ. ಮಥುರಾ ಕಲಾಶಾಲೆಯಲ್ಲಿರುವ ಯೋಗವಿಷ್ಟು ಮೂರ್ತಿಗಳಲ್ಲಿ 
ಬ ಯೋಗ. ಮುದ್ರೆಯನ್ನು ಕಾಣಬಹುದು. (ಚಿತ್ರ ೨೨) 


ವ್ಯಾಖ್ಯಾನ ಮುದ್ರೆ: 


'ರ್ಬೆರಳಿನ ತುದಿಯು ಮತ್ತು ಹೆಬ್ಬೆಟ್ಟಿನ ತುದಿಯು ಒಂದಕ್ಕೊಂದು ಸ್ಪರ್ಶಿಸಿ, ಇತರ ಬೆರಳುಗಳು 

ತೆರೆದಿರುವ ಮುದ್ರೆಯೇ ವ್ಯಾಖ್ಯಾನ 'ಮುದ್ರೆ. ಇದನ್ನು ಸರ್ಜಾ ಅಥವಾ ಚಿನ್‌ಮುದ್ರಾ ಎಂದು 
' ಕರೆಯುತ್ತಾರೆ. ಎಲ್ಲೋರದ ರಾಮೇಶ್ವರ ಗುಹಾಲಯದಲ್ಲಿ ಸುಬ್ರಹ್ಮಣ್ಯನು ತನ್ನ ತಂದೆಯಾದ ಶಿವನಿಗೆ 

ಓಂಕಾರ ಮಂತ್ರಾಥಣವನ್ನು ಉಪದೇಶಿಸುತ್ತಿ ರುವಲ್ಲಿ ಈ ಮುದ್ರೆಯನ್ನು ಕಾಣಬಹುದು. ಬಾರ್‌ 
' ಹೂತ್‌ನ ದೀಘ ಪಸ್ವೀ ಮುನಿಯು ತನ್ನ ಶಿಷ್ಕ ರಿಗೆ ಉಪದೇಶಿಸುತ್ತಿರುವ ಚಿತ್ರದಲ್ಲಿಯೂ ಈ 
ಮುದ್ರೆಯು ಮ (ಚಿತ್ರ ೨೩) 


9೪ ಜಾ ಲನ ಮುದ್ರೆ: 
ವ್ಯಾಖ್ಯಾನ ಮುದ್ರೆಗೂ, ಜ್ಞಾನಮುದ್ರೆಗೂ ಅಷ್ಟಾಗಿ ವ್ಯತ್ಯಾಸ ಕಂಡುಬರುವುದಿಲ್ಲ. ಇದರಲ್ಲಿಯೂ 


ತೋರ್ಜಿರಳಿನ ತುದಿ ನ್‌ ಹೆಬ್ಬೆಟ್ಟಿನ ತುದಿ ಒಂದಕ್ಕೊಂದು ಸ್ಪರ್ಶಿಸಿ, ಹಸ್ತವು ಹೃದಯದ 


ಸಂ 
; 
ಹತ್ತಿ ರವೇ ಹೃದಯಾಭಿಮುಖವಾಗಿ ತಿರುಗಿರುತ್ತದೆ. ಬಾರ್‌ಹೂತ್‌ನ ಅಜಪಾಲಕ ಯಕ್ಷನಲ್ಲಿ ಈ 
' ಮುದ್ರೆಯನ್ನು ಅವತ್ತ ಥಿಯೋಗರ್‌ನ ನರ-ನಾರಾಯಣ ಮೂರ್ತಿಯಲ್ಲಿಯೂ ಕಾಣಬಹುದು." 
ಕೆಲವು ಶಿಲ್ಪಗಳಲ್ಲಿ ಹಸ್ತವು ದರ್ಶಕನ ಕಡೆಗೂ ತಿರುಗಿರುತ್ತದೆ. (ಚಿತ್ರ ೨೪) 


1೨೫ ಧರ್ಮಚಕ್ರ ಪ್ರವರ್ತನ ಮುದ್ರೆ ಮತ್ತು ೨೬ ಭೂಸ್ಪರ್ಶ ಮುದ್ರೆ: 

2 ಹಾ) 

ಬುದ್ದನ ಪ್ರತಿಮೆಗಳಲ್ಲಿ ಮಾತ್ರ ಈ ಮುದ್ರೆಗಳನ್ನು ಕಾಣಬಹುದು. ಸಾರನಾಥದಲ್ಲಿರುವ ಬುದ್ದನ 
ಧಃ 


ನ 
ರ್ಮಚಕ್ರ ಪ್ರವರ್ತನ ಮುದ್ರೆಯಿದೆ. ಡಾ. ಬ್ಯಾನರ್ಜಿಯವರ ಅಭಿಪ್ರಾಯದಲ್ಲಿ ಜ್ಞಾನ 
' ಮತ್ತು ವ್ಯಾಖ್ಯಾನ ಮುದ್ರೆಗಳ ಮಿಶ್ರವೇ ಧರ್ಮಚಕ್ರ ಪ್ರವರ್ತನ ಮುದ್ರೆ. ಇದರಲ್ಲಿ ವಾಮಹಸ್ತವು 


ಹ್ಲಾನಮುದ್ರೆಯಲ್ಲಿಯೂ, ದಕ್ಷಿಣ ಹಸ್ತವು ವ್ಯಾಖ್ಯಾನ ಮುದ್ರೆಯಲ್ಲಿಯೂ ಇರುತ್ತದೆ. (ಚಿತ್ರ ೨೫, ೨೬) 
ಸ > [37 

ಹಸ್ತವು ಭೂಮಿಯನ್ನು ಸ್ಪರ್ಶಿಸುತ್ತಿರುವುದರಿಂದ ಈ ಮುದ್ರೆಗೆ ಭೂಸ್ಪರ್ಶ ಮುದ್ರೆ ಎಂದು 
ಪಸ ಸರು. ಮಹಾಯಾನ ಶಿಲ್ಪಶಾಸ್ತ್ರದಲ್ಲಿ ಬರುವ ಧರ್ಮಚಕ್ರ ಮತ್ತು ಭೂಸ್ಪರ್ಶ ಮುದ್ರೆಗಳು ಕ್ರಮವಾಗಿ 
' ವೈರೋಚನ ಮತ್ತು ಅಕ್ಟೋಭಯ ಮೂರ್ತಿಗಳಲ್ಲಿ ಕಂಡುಬರುತ್ತವೆ. 


A 


೨೭ ಆಜಾನುಲಂಬಬಾಹು ಮುದ್ರೆ: 
ಸ ಇದು ಜಿನಮೂರ್ತಿಗಳಲ್ಲಿ ಮಾತ್ರ ಉಪಯೋಗಿಸಲ್ಪಡುವ ಮುದ್ರೆ. ವರಾಹಮಿಹಿರನು 
ಈ ಮುದ್ರೆಯನ್ನು `ಆಜಾನುಲಂಬಬಾಹು ಮುದ್ರಾ' ಎಂದು ಕರೆಯುತ್ತಾನೆ. 


SNS NE 1 ಲಲ ಲ್‌ 
ನ 


ಪೋಟ... ವಿಹಾರ. .-ದಾಾಾಹಾಹಾಡಾ 


2 Cunningham: Coins of Ancient India 
22 H, Hargreaves : Handbook to the Sculptures in the Peshawar 


Museum, pl. 3 
2 


ನೃತ್ತಹಸ್ತಗಳು 


ಸಲೆ ಚತುರಸ್ತೋದ್ವೃತ್ತಂ 
ತಲಮುಖಮಂ ಸ್ವಸ್ತಿಕಾಖ್ಯಮುನ್ನತಿಯಿಂದಂ 


ನೆಲೆಗೊಂಡ ವಿಪ್ರಕೀರ್ಣಂ 


ಸುಲಲಿತದಿಂ ತೋರ್ಪರಾಳ ಕಟಿಕಾಮುಖಮಂ 


ಆವಿದ್ದವಕ್ತ್ರಮೊಳ್ಳಿಂ 

ಭಾವಿಸೆ ಸೂಚ್ಯಾಸ್ಯಮರ್ಧರೇಚಿತ ರೇಚಿತ 
ಮೋವಿದ ನಿತಂಬಪಲ್ಲವ 

ಕೋವಿದೆ ಕೇಳ್‌ ಕೇಶಬಂಧ ಹಸ್ತಗಳಿವುಂ 


ಉತ್ತಾನವಂ ಚಿತಂ ವಿಂಗೆ 
ಬಿತ್ತರಿಪಲತಾಕರಂ ಲಸತ್ಕರಿಹಸ್ಮಂ 
ಉತ್ತಮದಪಕ್ಷವಂಚಿತ 
ಮತ್ಮಂತೋನ್ನತಮೆನಿಪ್ಪಪಕ್ಷದ್ಕೋತಂ 


ಮಿಗೆ ದಂಡಪಕ್ಷಮುಂ ತೊ 

ಟ್ಪಗೆ ಗಾರುಡಪಕ್ಷಮೂರ್ಧ್ಯಮಂಡಲಮೊಳ್ಳಿಂ 
ನೆಗಳ್ಹಿರ್ದ ಪಾರ್ಶ್ವಮಂಡಲ 
ಮೊಗೆದೆಸೆದಿರ್ಪದುರಮಂಡಲಂ ತಾನೆಂದುಂ 
ಉರಪಾರ್ಶ್ವಾರ್ಧ[ದ]ಮಂಡಲ 
ಮುರುಮುಷ್ಟಿಕಸ್ವಸ್ತಿಕಂ ಮನೋಮುದಮಪ್ಪಾ 
ವರನಳಿನಪದ್ಮಕೋಶಂ 
ಸುರುಚಿರದಲಪದ್ಮಮೂಲ್ಬಣಂ ವಲಿತಾಖ್ಯಂ 
ಲಲಿತಮೆನಿಪ್ಪೀ ಹಸ್ತಂ 

ನೆಲೆಗೊಳ್ಗು ೦ ಭರತದಲ್ಲಿ ಮೂವತ್ತೆಂದುಂ 
ಲಲನೆ ಕೇಳ್‌ ನೃತ್ತಹಸ್ತಮಿ 

ವೊಲವಿಂ ಪೇಳ್ಳ ಅೌಪುವೆಂ ಸರೋರುಹಗಂಧೀ 


ಸಿಂಹಃ ವ ರಚಿತ Y 
ಲಾಸ್ಕರಂಜನಂ 
ದ್ವಿತೀಯಂ ಪ್ರಕರಣಂ 


ಜ್ನ 3 ೧ 


' ಶೊಮೆರೊಲಾ ಹೇಳಿದಂತೆ ಅಹಿಂಸಾ ತತ್ವವನ್ನು ನೀಡಿದವರು ನೆಪೋಲಿಯನ್‌ ಅಥವಾ ವೆಲಿಂಗ್‌ಟನ್‌ 

| ರಿಗಿಂತ ಬಹಳ ಶ್ರೇಷ್ಠರು. ಅಹಿಂಸೆಯು ಮಾನವನ ನಿಯಮ ಹಾಗೂ ಹಿಂಸೆಯು ಮೃಗಗಳ ನಿಯಮ 

~~] ಗಾಂಧೀಜಿ ಹೇಳಿದರು. ಅಹಿಂಸೆಯು ಯಷಿಗಳ ಆದ್ಯ ಧರ್ಮ. ಅದರಿಂದ ಡರ ಸಾಮಾನ್ಯ 
ಮಾನವನ ಸ ಸ್ತರದಿಂದ ಆತ್ಮೋನ್ನತಿಯ ಸ್ತರಕ್ಕೆ ತಮಗೆ ತಾ ಏರುತ್ತಾರೆ ಎಂದು ಜಿಮ ಮರನ ತ 


ಅ 
; ಜೈನರು ಅಹಿಂಸೆಗೆ ಪರಮ ಪ್ರಾವ ಮಖ್ಯ ವನ್ನು ಕೊಟ್ಟಿದ್ದಾರೆ. ಅಹಿಂಸಾ ಪರಮೋಧರ್ಮಃ 
ಎಂಬುದು ಜೈನಧರ್ಮದ ಪ್ರಧಾನ ತತ್ವ. ಪ್ರಾಚೀನ ಭಾರತೀಯ. ದರ್ಶನದಲ್ಲಿ ಅಹಿಂಸೆಯು ವ್ಯಕ್ತಿ 
ಚಾರಿತ್ರ್ಯದ ಮುಖ್ಯ ತತ್ವವಾಗಿದೆ. ಬೃಹದಾರಣ್ಯಕ ಹಾಗೂ ಛಾಂದೋಗ್ಯ ಉಪನಿಷತ್ತುಗಳು ವಕ್ತಿಯು 
ಅಹಿಂಸಾ ತತ್ವವನ್ನು ಪಾಲಿಸಿ ಆತ್ಮಃ ಸೂಯಪುವ ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂದು ಹೇಳುತ್ತವೆ. 


ಟಾ 


ಅಹಿಂಸೆಯು ಎಲ್ಲ ಸದ್ಗುಣಗಳ ಮೂಲ. ಅದು ಯಮ ಹಾಗೂ ನಿಯಮಾತ್ಮ ಕ ಗುಣಗಳ ಬೇರು. 
ಶೆ ಸಮಾಧಿಯನ್ನು ಪಡೆಯಲು ಮಾನಸಿಕ ಹಿನ್ನೆಲೆ ಹಾಗೂ ನೈತಿಕ ಸಿದ್ಧತೆಗಾಗಿ ಇನ್ನಿತರ ನಾಲ್ಕು ಪಣ 


[SR 


ಗಳೊಂದಿಗೆ ಅಹಿಂಸೆ ಅಗತ್ಯ ನಿಯಮವೆಂದು. ಪತಂಜಲಿ ಯೋಗದಲ್ಲಿ ಹೇಳಿದೆ. ಧ್ಯಾ ಸ ನೈತಿಕ ಭೂಮಿಕೆಗೆ 


9 ವಿ 


pe [> ತಾ) ತ್‌ ಸೆಯು ನೆ 
ಹಿನ್ನೆಲೆಯನ್ನು ಮೊದಲು ನಾವು ಸಿದ್ಧಪಡಿಸಿದರೆ ಆತ್ಮೋನ್ನತಿಯು ಸಾಧ್ಯ. ಅಹಿಂಸೆಯು ಈ ಹಿನ್ನೇ 


ಯನ ನ್ನ್ನ ಒದಗಿಸುತ್ತದೆ. ನೈತಿಕ ಭೂಮಿ ಬಲವಾಗಿದ್ದರೆ ಮಾತ್ರ ಇದು ಸಾಧ್ಯ. ಅಹಿಂಸೆಯ ಆಚರಣೆಯು 
2 Kk pS) 
' ಆತ್ಮೋನ್ನತಿಯತ್ತ ವ್ಯ ವಕ್ತಿತ ಶ್ರೈವನ್ನು ಬೆಳೆಸಿಕೊಳ್ಳಲು ಸಹಾಯಕ. ಆದ್ದ ರಿಂದ ವ್ಯಕ್ತಿತ್ವ ವಿಕಾಸದ 


' ಮಾನಸಿಕ ಭೂಮಿಕೆಯನ್ನು. ಖಚಿತವಾಗಿ ವಿಮರ್ಶಿಸಲು ಅಹಿಂಸಾ ತತ್ತ್ವದ ಅರ್ಥವ್ಯಾಪ್ತಿಯನ್ನು 
' ತಿಳಿಯುವುದು ಅಗತ್ಯ ವಾಗಿದೆ. 


ಡಿ 


ಅಹಿಂಸೆಯೆಂದರೆ ಕೊಲ್ಲದೆರು ುವುದು. ಯಾವುದೇ ಜೀವಿಯನ್ನು ದೈಹಿಕವಾಗಿಯಾಗಲೀ. ಮಾನಸಿಕ 
` ವಾಗಿಯಾಗಲೀ ಹಿಂಸಿಸುವುದನ್ನು ತಡೆಯುವುದು. ಜೈನರು ಅಹಿಂಸಿಯ ಕಲ್ಪನೆಯನ್ನು ಮಾನಸಿಕ 
' ಹಾಗೂ ನೈತಿಕ ತಳಹದಿಯ ಮೇಲೆ ವಿಶ್ಲೇಷಿಸಿದ್ದಾರೆ. ಜೀವನದ ಸ್ವಭಾವವನ್ನು ಅದರ-ಭೌತಿಕ ಹಾಗೂ 
ಆಧ್ಯಾತ್ಮಿಕ ಅರ್ಥಗಳಲ್ಲಿ ಅರಿತುಕೊಂಡಾಗ ಮಾತ್ರ ಇದು ಸಾಧ್ಯ. ಎಲ್ಲ ವಸ್ತುಗಳನ್ನು ಜೀವ. ಅಜೀವ 
ಕ ಎಂದು ವಿಭಾಗಿಸಲಾಗಿದೆ. ಜೈನರು ಜೀವಗಳ ಬಹುತ್ವವನ್ನು (plurality ) ನಂಬುತ್ತಾರೆ. ಈ 
ಭೌತಿಕ ಜಗತ್ತಿನ ಜೀವಗಳನ್ನು ಅವುಗಳ ಸ್ತರ ಹಾಗೂ ಇಂದ್ರಿಯ ಸಂಖ್ಯೆ ಇತ್ಯಾದಿ ತತ್ವಗಳ. ಅಧಾರದ 
p 


೩೨ ಮಾನವಿಕ ಕರ್ಣಾಟಕ 


ಮೇಲೆ ವರ್ಗಿಕರಿಸಲಾಗಿದೆ. ಇಲ್ಲಿ ವನಸ್ಪತಿ ಜೀವಿಗಳೂ ಇವೆ. ಪೃಥ್ವೀಕಾಯದಂಥ, ಜಲಕಾಯ ದಂಥಿ 
ಹಾಗೂ ಗಿಡಮರಗಳಂಥ ಏಕೇಂದ್ರೀಯ ಜೀವಿಗಳೂ ಇವೆ. 'ಪ್ರಾಣಿಗಳು ತ್ರಸ ಜೀವಿಗಳು, ಅಂದರೆ 
ಸಂಚಲಿಸುವ ಜೀವಿಗಳು. ಅವು ಎರಡರಿಂದ ಐದರವರೆಗೆ ಇಂದ್ರಿಯಗಳನ್ನು ಹೊಂದಿವೆ. ಜೀವಿಗಳಿಗೆ ' 
ಜೀವನ ಶಕ್ತಿಯಾದ ಪ್ರಾಣವಿರುತ್ತದೆ. ಜೀವರಾಶಿಗಳು ಹಾಗೂ ಅವು ಹೊಂದಿರುವ ಪ್ರಾಣಗಳ 
ವಿಶ್ಲೇಷಣೆಯ ಆಧಾರದ ಮೇಲೆ ಹೇಳುವುದಾದರೆ, ಮನ, ವಚನ, ಕಾಯಗಳೆಂಬ ತ್ರಿಕರಣಪೂರ್ಪಕ 
ಯಾವುದೇ ಜೀವಿಗಾಗಲೀ ಅಥವಾ ಅದರ ಪ್ರಾಣಕ್ಕಾಗಲೀ ನೋವು ಮಾಡದಿರುವುದೇ ಅಹಿಂಸೆ, ' 
ಅಂದರೆ ತಾನೇ ಹಿಂಸೆಯನ್ನು ಮಾಡುವುದು ಅಥವಾ ಹಿಂಸಾಕಾರ್ಯವನ್ನು ಅನುಮೋದಿಸುವುದು 
ಅಥವಾ ಇನ್ನೊಬ್ಬರು ಹಿಂಸೆಯಲ್ಲಿ ತೊಡಗುವಂತೆ ಮಾಡುವುದು-ಈ ಮೂರು ರೀತಿಯ ಕ್ರಿಯೆ 
ಗಳಿಂದ ದೂರವಿರುವುದು ಅಹಿಂಸೆ. ಒಂದು ಜೀವಿ ಎಷ್ಟೇ ಸಣ್ಣದಿದ್ದರೂ ಅದನ್ನು ನಾವು ಹಿಂಸಿಸ 
ಬಾರದು. ಬೇರೆಯವರು ನಮ್ಮ ಪರವಾಗಿ ಹಿಂಸಿಸುವಂತೆ ಮಾಡಬಾರದು ಅಥವಾ ಬೇರೆಯವರು 
ಮಾಡಿದ ಹಿಂಸೆಗೆ ನಮ್ಮ ಒಪ್ಪಿಗೆ ಕೊಡಬಾರದು. 


ಹಿಂಸೆಯಲ್ಲಿ ಎರಡು ವಿಧ. ದ್ರವ್ಯ ಹಿಂಸೆ. ಅಂದರೆ ಶಾರೀರಿಕ ಹಿಂಸೆ. ಇದು ಯಾವುದೇ ;ಃ 
ಜೀವಿಯನ್ನು ಭೌತಿಕವಾಗಿ ಹಿಂಸಿಸುವುದು. ಆದರೆ ಮಾನಸಿಕ ಹಿಂಸೆಯು ಬೇರೆ ಜೀವಿಗೆ ಹಿಂಸೆಯನ್ನು ೫ 
ಕೊಡುವ ಆಲೋಚನೆ ಗಳಿಗೆ ಅವಕಾಶ ಮಾಡಿಕೊಡುವುದಕ್ಕೆ ಸಂಬಂಧಿಸಿದ್ದು. ಮಾನಸಿಕ ಹಿಂಸೆಯು 
ದ್ರವ್ಯ ಹಿಂಸೆಗಿಂತಲೂ ಹೆಚ್ಚು ಘಾತಕವಾದದ್ದು. ಉದ್ದೇಶಪೂರ್ವಕ ಮಾಡಿದ ಹಿಂಸೆಯು ಘಾ ಕ 
ವಾದದ್ದು ಹಾಗೂ ತೀವ್ರ ಪರಿಣಾಮಕಾರಿಯಾದದ್ದು. ಮತ್ತೊಂದು ಜೀವಿಗೆ ಹಿಂಸೆಯನ್ನು ಮಾಡುವ ೫ 
ಭಾವನೆಯನ್ನಿಟ್ಟುಕೊಳ್ಳುವುದು ಆ ಜೀವಿಯನ್ನು ದೈಹಿಕವಾಗಿ ಹಿಂಸಿಸುವುದಕ್ಕಿಂತ ಹೆಚ್ಚು ಕೆಟ್ಟದ್ದು. * 
ಆದ್ದರಿಂದ ಹಿಂಸೆಯನ್ನು ಕೂಡ ತ್ಯಜಿಸಬೇಕು. ಜೈನರ ಅಹಿಂಸೆಯ ಕಲ್ಪನೆಯು ಮಾನಸಿಕ ಹಿಂಸೆಯ 
ವೈಜ್ಞಾನಿಕ ವಿಶ್ಲೇಷಣೆಯನ್ನು ಆಧರಿಸಿದೆ. ತತ್ವಾರ್ಥ ಸೂತ್ರದಲ್ಲಿ "ಪ್ರಮತ್ತ ಯೋಗಾತ್ಪಾಣ 
ವೃಪರೋಪಣಂ ಹಿಂಸಾ' ಎಂದು ಹೇಳಿದೆ... ಹಿಂಸೆ ಎಂದರೆ ಉದಾಸೀನ ಮತ್ತು ಅಲಕ್ಷ್ಯ 
ದಿಂದ ಕೊಡಿ ಕ್ರೋಧಾದಿ -ಕಷಾಯಗಳಿಂದ ಇನ್ನೊಂದು ಜೀವಿಗೆ ಉಂಟು ಮಾಡಿದ ನೋವು. 
ಯಶಸ್ವಿಲಕದಲ್ಲಿ ಸೋಮದೇವ ಹಿಂಸೆಯನ್ನು ಪ್ರಮಾದದಿಂದ ಜೀವಿಗೆ ಮಾಡಿದ ನೋವು ಎಂದು. 
ವಿವರಿಸಿದ್ದಾನೆ. 'ಯತ್‌ಸ್ಕಾತ್‌ ಪ್ರಮಾದ ಯೋಗೇನ ಪ್ರಾಣೇಷು ಪ್ರಾಣಾಪಣಂ ಹಿಂಸಾ' ಎಂದು 
ಹೇಳಿದ್ದಾನೆ. ಇದರಲ್ಲಿ ಎರಡು ಅಂಶಗಳಿವೆ. ಒಂದು ಜೀವಿಗೆ ಹಿಂಸೆಯನ್ನುಂಟುಮಾಡುವುದು', 
ಎರಡು ಪ್ರಮಾದದಿಂದ ಮಾಡಲಾದುದು. ಆದರೆ ಕೇವಲ ನೋವು ಮಾತ್ರ ಹಿಂಸೆಯಲ್ಲ. ಅದನ್ನು. | 
ಉದ್ದೇಶದ ಜೊತೆಯಲ್ಲಿ ಕೆಟ್ಟ ಭಾವನೆಗಳೊಡನೆ ಪರಿಗಣಿಸಬೇಕು. ಹಾಗೆಯೇ ವಿನೋದ, ಕ್ರೀಡೆ. 
ಯಾವುದಾದರೂ ಲಾಭಕ್ಕಾಗಿ ಮಾಡಿದ ಉದ್ದೇಶ ಪೂರ್ವಕ ನೋವು ಹಿಂಸೆಯಾಗುತ್ತದೆ. 
ಸಂಕಲ್ಪವೇ ಪ್ರಧಾನ ಅಂಶ. ಹಾಗೆ ನೋಡಿದರೆ ಕಷಾಯಗಳಿಂದ ಮುಕ್ತನಾದ ದಯಾಮಯೀ' 
ಒಬ್ಬ ಸಾತ್ಮಿಕ ವ್ಯಕ್ತಿಯಿಂದ ಆಕಸ್ಮಿಕವಾಗಿ ಹಿಂಸೆಯಾದರೂ ಅದರಿಂದ ಅವನಿಗೆ ಪಾಪವಿಲ್ಲ. ಹಿಂಸಾಚರಣೆಗೆ 
ಪ್ರೇರಕವಾದ ಉದ್ದೇಶ ಹಾಗೂ ಮಾನಸಿಕ ಒಪ್ಪಿಗೆಯನ್ನು 7767181 86 ಎಂದು ಗಮನಿಸ 
ಬಹುದು. ಹಿಂಸಿಸಬೇಕೆಂಬ ಮಾನಸಿಕ ಸ್ಥಿತಿ ಅತ್ಯಂತ ಅಪಾಯಕಾರಿಯಾದದ್ದು. ಮತ್ತೊಬ್ಬನ ವಿರು 
ವಾಗಿ ಕಠಿಣವಾದ ಮಾತುಗಳನ್ನಾಡುವುದು ಹಾಗೂ ದುರಾಲೋಚನೆಗಳಿಗೆ ಎಡೆಗೊಡುವುದು ಕೂಡ 
ಹಿಂಸೆ ಎಂದು ಪರಿಗಣಿತವಾಗುತ್ತದೆ. 


ಅಹಿಂಸಾ ತತ್ವಕ್ಕೆ ಸಹಜವಾಗಿಯೇ ಕೆಲವು ಮಿತಿಗಳಿವೆ ಎಂದು ಟೀಕಾಕಾರರು ಸೂಚಿಸುತ್ತಾರೆ. 
(೧) ಅಹಿಂಸೆಯ ಪಾಲನೆಯು ಮಾನವ ಸ್ವಭಾವಕ್ಕೆ ಹೊಂದಿಕೊಳ್ಳದು ಎಂದು ಹೇಳಲಾಗಿದೆ. ಏಕೆಂದರೆ. 
ಮಾನವ ಪೂರ್ಣವಾಗಿ ಸುವಿಚಾರದ ಪ್ರಾಣಿಯಲ್ಲ. . (ಅ) ಇಂದ್ರಿಯಗಳಿಂದ ಕೂಡಿದ ಅವನು. 
ಭಾವೋದ್ರೇಕ ಹಾಗೂ ಸಹಜ ಪ್ರವೃತ್ತಿಗಳಿಂದ ನಯಂತ್ರಿತನಾಗಿದ್ದಾನೆ. ಯುದ್ಧ ಪ್ರವೃತ್ತಿಯು: 


ಅಹಿಂಸೆ: ಒಂದು ಮನಃಶಾಸ್ತ್ರೀಯ ವಿವರಣೆ ೩೩ 


ನುಷ್ಕನಿಗೆ ಸಹಜವಾದದ್ದು. ಜಗಳ ಹಾಗೂ ಕಾದಾಟ ರಕ್ತಗತವಾದದ್ದು. ಈ ಆಧುನಿಕ ನಾಗರಿಕ 
ಮಾಜದಲ್ಲಿ ನಾವು ಯುದ್ಧ "ಮಾಡಲಾಗದಿದ್ದ ರೂ ಗೂಳಿಕಾಳಗ, ಹುಂಜಗಳ ! ಕಾದಾಟ ಮತ್ತು ಸ್ಟಂಟ್ಸ್‌ 
ನಿಮಾಗಳನ್ನು ನೋಡುವುದರ ಮೂಲಕವಾದರೂ ತೃಪ್ತಿಯನ್ನು ಪಡೆಯುತ್ತೇವೆ. (ಆ) ಸಮಾಜದ 
ಭಿ ದ್ದಿಗೆ ಯುದ್ಧ ಗಳು ಅವಶ್ಯಕ ಹಾಗೂ ಸಹಜವಾದವುಗಳು ಎಂಬುದಾಗಿ ಒಂದು ಯುದ್ಧ ತತ್ವ 
: ತ್ತದೆ. ಸಾಧುಸ ಭಾವವನ್ನು, ಅಹಿಂಸೆಯನ್ನು ಬೋಧಿಸುವುದು ಮನುಷ್ಯನ ತೀರ ಸಹಜ ಸ್ವಭಾವಕ್ಕೆ 
ರುದ್ಧವಾದದ್ದು. ನಮ್ರತೆಯನ್ನು ಸದ್ದು ಣಗಳನ್ನು ಬೋಧಿಸುವ ಧರ್ಮವನ್ನು ತತ್ನಜ್ಞಾ » ನಿಯಾದ 
ೀಷೆ (Nietzsche) ಖಂಡಿಸುತ್ತಾನೆ. ಕಾರಣ ಅದು ಮಾನವನ ಘನತೆಯನ್ನು “ಕುಗ್ಗಿ ಸುತ್ತದೆ. 
ಕಾಗೂ ಹೇಡಿತನವನ್ನು ಬೆಳೆಸುತ್ತದೆ. (ಇ) ಮಾನಸಿಕ ಹಾಗೂ ಸಾಮಾಜಿಕ ಮಿತಿಗಳಿರುವುದರಿಂದ 
ಹಿಂಸೆಯನ್ನು ಪೂರ್ಣವಾಗಿ ಹಾಗೂ ನಿಜವಾದ ಅರ್ಥದಲ್ಲಿ ಆಚರಿಸಲು ಸಾಧ್ಯವಿಲ್ಲ. ಅದು ಪ್ರಕೃತಿಯ 
ಿಯಮಕ್ಕೆ ವಿರೋಧವಾದುದರಿಂದ ಜೀವನದ ಆದರ್ಶವಾಗಿ ಅಹಿಂಸಾತತ್ವವು ವೈಜ್ಞಾನಿಕವಾಗಿ 
ಹಾಧ್ಯವೆಂಬುದು ಶ್ರೀಮತಿ ಸ್ಪೀವನಸನ್‌ರ ಅಭಿಪ್ರಾಯ. ಮನುಷ್ಯನ ಸ್ವಭಾವವೇ ಹಾಗಿರುವುದರಿಂದ 
ಈ ಜಗತ್ತಿನಲ್ಲಿ ಅಹಿಂಸೆಯನ್ನು 'ನಿರೊೋಹಿತವಾಗಿ ಮತ್ತು ಪೂರ್ಣರೀತಿಯಿಂದ ಪಾಲಿಸಲು ಸಾಧ್ಯವಿಲ್ಲ. 


ಈ ಆಕ್ಸೇಪಣೆಗಳಲ್ಲಿ ಹುರುಳಿಲ್ಲದಿಲ್ಲ. ಮನುಷ್ಯನು ಪ್ರಾಣಿಗಳಂತೆ ಯುದ್ಧಪ್ರವೃತ್ತಿಯನ್ನು 
ಶ್ರದರ್ಶಿಸುತ್ತಾನೆ ಎಂಬುದರಲ್ಲಿ ಸ್ವಲ್ಪ ಸತ್ಯವಿದೆ. ಆದರೆ ಇಮ್ಯಾನ್ಯುಯಲ್‌ ಕಾಂಟ್‌ “ಹೇಳಿದಂತೆ 
ಮಃ ಕ್ಯ ಸ್ವತಂತ್ರ ಪ್ರಾಣಿಯಾಗಿದ್ದು ಅವನು ಇತರ ಪ್ರಾಣಿಗಳಂತೆ "ಕೇವಲ ಇಂದ್ರಿಯ ಸ್ವಭಾವ 
ಗಳಿಂದ ಮಾತ್ರ ನಿಯಂತ್ರಿಸಲ್ಪಟ್ಟಿಲ್ಲ. ಅವನಲ್ಲಿ ವಿಚಾರಶಕ್ತಿ ಕೂಡ ಇದೆ. ಈ ವಿಚಾರಶಕ್ತಿಯೇ ಮಿಕ್ಕ 
ಪ್ರಾಣಿಗಳಿಂದ ಮನುಷ್ಯನನ್ನು ಪ್ರತ್ಯೇಕಿಸುವುದು. ಮೃಗೀಯ ಪ್ರವೃತ್ತಿಗಳಿಂದ ನಿಯಂತ್ರಿತನಾಗಿರುವದು 
ಶಿವನಿಗೆ ತಿಳಿದಿದೆ. ಆದರೆ ಮಿಕ್ಕ ಪ್ರಾಣಿಗಳಿಗೆ ಈ ಅಂಶದ ಅರಿವು ಇಲ್ಲ. ಇದು ಅವನಿಗೆ ಜೀವರಾಶಿಯ 
ಅಂತಸ್ತಿನಲ್ಲಿ ವಿಶೇಷವಾದ ಸಾಮರ್ಥ್ಯ ಹಾಗೂ ಜವಾಬ್ದಾರಿಯನ್ನು ನೀಡಿದೆ. ಅವನು ತನ್ನ ಮೃಗೀಯ 
ಸ್ವಭಾವಗಳನ್ನು ದಾಟ ತನ್ನ ಶಕ್ತಿಯನ್ನು ಉಚ್ಚಧ್ಯೇಯಗಳತ್ತ ಸಾಗಿಸಬಹುದು. ಸಹಜಪ್ರವೃತ್ತಿ ಯ 
ಕ್ರೈಯನ್ನು ಅವನು ಉದಾತ್ತೀಕರಿಸಬಹುದು. ಉದಾಹರಣೆಗೆ ಒಬ ಫು ಭಗ್ನಪ್ರೇಮಿಯು ತನ್ನ ಶಕ್ತಿಯನ್ನು 
ಸಮಾಜ ಸೇವೆಗೆ ವಿನಿಯೋಗಿಸಬಹುದು. ಹೀಗೆಯೇ ಮನು ುಷ್ಕನ ಅತ್ಯಧಿಕ ಶಕ್ತಿಯನ್ನು ಮಾನವ 
ಜನಾಂಗದ ಕಲ್ಯಾಣದ ಹೋರಾಟದತ್ತ ಹರಿಸಬಹುದು. 


೪ 
ಸಾಮಾನ್ಯ ಮನುಷ್ಯ ಅಹಿಂಸೆಯನ್ನು ಪಾಶಿಸುವಲ್ಲಿರುವ ಮಿತಿಗಳನ್ನು ಭಾರತೀಯ ದಾರ್ಶನಿಕರು 


ಚೆನ್ನಾಗಿ ತಿಳಿದಿದ್ದರು. ಸಾಧ್ಯವಿರುವಷ್ಟು ಮತ್ತು ಹೆಚ್ಚು ಆಸ್ಥೆಯೊಂದಿಗೆ ಅಹಿಂಸಾತತ್ವವನ್ನು ಪಾಲಿಸು 
ವಂತೆ ಮಾಡಲು ಅಹಿಂಸಾ ತತ್ವವು "ಸಾಮಾಜಿಕ ಜವಾಬ್ದಾ ರಿಗಳ; ನ್ನೊಳಗೊಂಡಿರಬೇಕು. ಆದ್ದ ರಿಂದ 
ಜೈನಶಾಸ್ತ್ರವು ಧು ಶ್ರೇಣಿಯ ನೈತಿಕ ನಿಯಮಗಳನ್ನು ನೀಡಿದೆ. ಸಂಸಾರವನ್ನು ತ್ಯಜಿಸಿ ಮುನಿ 
;ಾದವರ ಆಚರಣೆಗೆ ಸಂಬಂಧಿಸಿದಂತೆ ಬಿಗಿಯಾದ ಕಠಿಣವಾದ ನಿಯಮಗಳಿವೆ. ಅವರು ಸಾಧ್ಯ 
ದಷ್ಟು ಪೂರ್ಣರೀತಿಯಿಂದ ಈ ವ್ರತಗಳನ್ನು ಪಾಲಿಸಬೇಕು. ಇದು ಮುನಿಧರ್ಮ. ಮತ್ತು ಈ 
ಛು ಮಹಾವ್ರತಗಳು. ಆದರೆ ಶ್ರಾವಕರ ಅಂದರೆ ಗ್ರಹಸ್ವರ ಸಂದರ್ಭದಲ್ಲ ಅಹಿಂಸೆಯ ಪಾಲನೆಗಾಗಿ 
ಕೇಳಿರುವ ನಿಯಮಗಳು ಉದ್ದಾರ ದೃಷ್ಟಿಯನ್ನು ಪ್ರಕಟಿಸುತ್ತವೆ. ಇವೇ ಅಣ ಚ ಶ್ರಾವಕನು 


ತಾನಾಗಿ ಹಿಂಸಿಸಬಾರದು. ಅಥವಾ ಸಂಕಲ್ಪ ಹಿಂಸೆಯನ್ನೂ ಮಾಡಬಾರದು ಎಂದು ವಿಧಿಸಲಾಗಿದೆ. 
ಜೀವಿಗಳ 


ಉಲಾನ್‌ 


ಅವನು ಸ್ಥೂಲ ಹಿಂಸೆಯಿಂದ ದೂರ ಇರಬೇಕು. ಗೃಹಸ್ಥನ ಸಂದರ್ಭದಲ್ಲ ದ £ 
ಹಿಂಸೆಯನ್ನು ತ್ಯಜಿಸುವುದರಿಂದ ಅಹಿಂಸೆ ಪ್ರಾರಂಭವಾಗುತ್ತದೆ. ಇದು ಸಾಮಾಜಿಕ ನೀತಿಶಾಸ್ತ್ರ. 
ಗೃಹಸ್ಥನಿಗೆ ಅಹಿಂಸೆಯ ಪಾಲನೆಯನ್ಲಿ, ಕೂಡ ಕೆಲವು ರೀತಿಯ ಹಿಂಸೆಗಳನ್ನು ಹ 
ನಿಯಾಯಿತಿ ತೋರಿಸಲಾಗಿದೆ. ಉದಾ: ಆಯುಧಗಳನ್ನು ಹಿಡಿದು ದುರ್ಬಲರನ್ನು ರಕ್ಷಿಸುವುದು 
|ಶ್ರಿಯನ ಕರ್ತವ್ಯವೆಂದು ಗೌರವಿಸಲಾಗಿದೆ. ಆದಿಪುರಾಣದಲ್ಲಿ ಪ್ರಥಮ ತೀರ್ಥಂಕರ ಯಷಭ 


್‌್‌ೆ 
- 8 


4 AAS 
pe; 


AR 


೩೪ ಮಾನವಿಕ ಕರ್ಣಾಟಕ ತ 


ತನ್ನ ಪ್ರಜೆಗಳಿಗೆ ವಾಣಿ ಮತ್ತು ಆಯುಧಗಳ ಉಪಯೋಗದ ಶಿಕ್ಷಣ ನೀಡಿದ ವಿವರಣೆಂ ದೆ 
ಇಷ್ಟಾದರೂ ವ್ಯ ೨ ಚ್ಲಾಚಾರದಿಂದ ಮತ್ತು ಕೋಪ, ತಾಪ, ದ್ವೇಷಗಳಿಂದ ಜೀ: ನನ್ನ್ನ 
ಹಿಂಸಿಸಬಾರದು. ಶತು ಬ “ದ್ವೇಷಿಸಬಾರದು. ಸೋಮದೇವನು ಯಶಸ್ವಿ ಲಕದಲ್ಲಿ ಕೃತ್ರಿಯನು 


ಇ 


ಯುದ್ಧದಲ್ಲಿಯಾದರೂ ಅವಿವೇ ಕದಿಂದ ಕೊಲ್ಲಬಾರದೆಂದು ಹೇಳಿದ್ದಾನೆ. 
ಇಲ್ಲಿ ಹೇಡಿತನಕ್ಕಿಂತ ಹಿಂಸೆಯು ಮೇಲೆಂದು ಹೇಳಿದ ಗಾಂಧೀಜಿಯ ಮಾತುಗಳನ್ನು ಪು 


ಇ Wy 
ಮಾಡಿಕೊಳ್ಳಬಹುದು. "ಭಾರತೀಯ ಮಹಿಳೆ ಅಗತ್ಯಬಿದ್ದರೆ ಹಿಂಸೆಯಿಂದಲಾದರೂ ಗೂಂಡಾಗಳನ್ನು 
ಎದುರಿಸಬೇಕೆಂದು ಅವರು ಕ ಹೇಡಿತನ ಹಾಗೂ ಹಿಂಸೆ ಇವೆರಡರಲ್ಲಿ ಆಯ್ಕೆ ಮಾಡಬೇಕಾ? 
ಬಂದರೆ ನಾನು ಹಿಂಸೆಯನ್ನು ಆರಿಸುತ್ತೇನೆ ಎಂದು ಅವರು ಹೇಳಿದರು. ಆದರೆ oka ಹಿಂಸೆಗಿಂತ 
ಅನಂತ ಪಾಲು ಶ್ರೇಷ್ಠ. ಅದು ಧರ್‌ ಬಂಡವಾಳ. ಕ್ಷಮಾಗುಣವು ಯೋಧನಿಗೆ ಭೂಷಣ. ಹೇಡಿಗೆ 
ಅಹಿಂಸೆಯನ್ನು ಪಾಲಿಸಲು ನೈತಿಕ ಶಕ್ತಿ ಇಲ್ಲ. ಇಲಿಯು ಬೆಕ್ಕಿನ ಬಾಯಲ್ಲಿ ಸಿಕ್ಕು ಸಾಯುವಾಗ ಅದು ' 
ಬೆಕ್ಕನ್ನು ಕ್ಷಮಿಸುತ್ತದೆ ಎನ್ನುವುದು ಹಾಸ್ಯಾಸ್ಪದ.2 ಗಾಂಧೀಜಿಗೆ ಅಹಿಂಸೆಯು ಒಂದು ತತ್ವ. ಆದರೆ 


ಸಾಮಾನ್ಯ “ಜನರಿಗೆ ಅದೊಂದು ನೀತಿ. 


ಕೃಷಿ, 
೪ 
ಕ್ರಿಯ 


೦010 
ಟೆ) 


ನೋವು ಮಾಡದಿರುವುದಷ್ಟೆ ಅಹಿಂಸೆಯಲ್ಲ. ಅದಕ್ಕೆ ಸ್ಪಷ್ಟವಾದ ತಾತ್ತರ್ಯವೂ ಇದೆ. ಎಲ್ಲ 
ಜೀವಿಗಳೂ ದಯೆ ಕರುಣೆಗಳಂಥ ಸುಸಂಸ್ಕೃತ ಹಾಗೂ ಒಳ್ಳೆಯ ಭಾವನೆಗಳ ಅಸ್ತಿತ್ವವನ್ನು ಸೂಚಿಸುತ್ತವೆ. | 
ಅಹಿಂಸೆಯೆಂದರೆ ಪ್ರೇಮ. ಅದು ಆತ “ತ್ಯಾಗವನ್ನು - ಸೂಚಿಸುತ್ತದೆ. ಬುದ್ಧನು ಎಲ್ಲ ಜೀವರಾಶಿಗಳ ' 
ಮೇಲಿನ ಕರುಣೆಯಿಂದಲೇ ಲೌಕಿಕ ಸುಖಗಳನ್ನು ತ ಜಿಸಿದನು. ಬಲಗೆನ್ನೆಗೆ ಹೊಡೆದ ಯಾರಿಗೂ ಎಡಗೆನ್ನೆ 
ಯನ್ನು ನೀಡು ಎಂದು ಹೇಳಿದ ಯೇಸು ಸಿ ಈ ಕರುಣಾಮೂರ್ತಿಯಾಗಿದ್ದ. 


ಪ್‌ 

ಅಹಿಂಸಾ ಪಾಲನೆಯ ಅಂತಿಮ ಗುರಿ ಅನ್ನ ಜೀವಿಗಳನ್ನು ರಕ್ಷಿಸುವುದಷ್ಟೇ ಅಲ್ಲ. ಅದರಿಂದ 
ನಮ್ಮ ಆತ್ಮೋನ್ನತಿಯೂ ಆಗುವುದು. ಸೂತ್ರಕೃ ತಾಂಗದಲ್ಲಿ ಹೇಳಿದಂತೆ ಯಾರಾದರೂ ದುರಾಸೆ 
ಯಿಂದ ಹಿಂಸೆಗೆ ಕಾರಣರಾದರೆ ಅಥವಾ ಹಿಂಸೆಯನ್ನು ಪೊ ೀತ್ಸಾಹಿಸಿದರೆ ಅವರು ಆತ್ಮದ್ರೋಹ ಫೆ 
ಮಾಡಿಕೊಳ್ಳುತ್ತಾರೆ:3 “ಶತ್ರುಗಳನ್ನು ಪ್ರೀತಿಸಬೇಕೆಂದು ನಾನು ನಂಬುತ್ತೇನೆ.” (ಕಲು ಹೃದಯಗಳನ್ನು 
ಕರಗಿಸುವ ದುಃಖ ಶಕ್ತಿಗಳನ್ನು ನಾನು ನಂಬುತ್ತೇನೆ) ಎಂದು ಗಾಂಧೀಜಿ ಹೇಳಿದ್ದಾರೆ.4 
ಅಹಿಂಸೆಯೆಂದರೆ ದಯಾಭಾವ. ಅದು ಆತ್ಮವಿಕಾಸಕ್ಕೆ ಅನುಕೂಲಕರವಾಗಿದೆ. ಜೀವರಾಶಿ 
ಗಳಿಗೆ ಕಲ್ಯಾಣಕರವಾಗಿದೆ. ಅದು ಅತ್ಯಂತ ಕ್ರೂರ ಮೃಗೀಯ ಶಕ್ತಿಯನ್ನು ಸೋಲಿಸಬಲ್ಲದು. ಇದನ್ನು ' 
ಗಾಂಧೀಜಿಯವರು ಪ್ರಬಲ ಬ್ರಿಟಿಷ್‌ ಆಡಳಿತದ ವಿರುದ್ಧ ಅಸಹಕಾರ ಮತ್ತು ಸತ್ಯಾಗ್ರಹದ ಮೂಲಕ; 
ತೋರಿಸಿದ್ದಾರೆ. ಗಾಂಧೀಜಿಯವರ ಸತ್ಯಾಗ್ರಹವೆಂದರೆ ಬೃಹತ್‌ ಪ್ರಮಾಣದಲ್ಲಿ ಹೋರಾಟ. ಇದು 
ರಾಯಲ್‌ ಮಿಲಿಟರಿ ಅರಿ ಕಲಿಸುವಂಥ ತತ್ವಗಳ ಮೇಲೆ ಆಧರಿಸಿದ್ದಲ್ಲ. ಆದರೆ ಆಧ್ಯಾತ್ಮಿಕ 
ಪ್ರೇರಣೆಯಿಂದ ಬಂದದ್ದು ಎಂದು ಜಿಮ್ಮರ್‌ ಹೇಳಿದ್ದಾನೆ.5 & 


* Young India, August 11, 1920, ‘Doctrine of the Sword’ 
೩ ಸೂತ್ರಕ್ಟತಾಂಗ ೧, ೧ 

* Young India, December 1920 ‘Love and Hate’ 3 
* Zimmer, Philosophies of India (Regan Paul, 1951), pp. 172 


¥c ಸ್ಟ್ರೀಯ ವೇತನ ನೀತಿ ಹಾಗೂ ಅದರ ಹಲವು 
ಸಮಸ್ಯೆಗಳು 


೮೯೭೦ರ ದಶಕದ ಈ ಐದು ವರ್ಷಗಳಲ್ಲಿನ ಕಾರ್ಮಿಕ ಚಳುವಳಿ, ಶ್ರಿಸಾಮಾನ್ಯನ ಜೀವನವನ್ನು 
* ಮರ್ಭರಗೊಳಿಸುವ ಬೆಲೆ ಏರಿಕೆ, ರಾಷ್ಟ್ರೀಯ ಮಟ್ಟದಲ್ಲಿ ವೇತನ ನೀತಿಯನ್ನು ರೂಪಿಸಲು ನೇಮಕ 
ಗೊಂಡಿರುವ ಚಕ್ರವರ್ತಿ ಸಮಿತಿ ಹಾಗೂ ನಿರುದ್ಯೋಗ ಸಮಸ್ಯೆ, ಮುಂತಾದವುಗಳು ದೇಶಕ್ಕೊಂದು 
ವೇತನ ನೀತಿಯ ಅಗತ್ಯವನ್ನು ಒತ್ತಿ ಹೇಳುತ್ತವೆ. ಸೂಕ್ತ ವೇತನ ನೀತಿಯು ದೇಶದ ಆರ್ಥಿಕತೆಯು 
ವಿಷವರ್ತುಲವಾಗದಂತೆ ತಡೆಹಿಡಿಯಲು ಅವಶ್ಯವಾಗಿದೆ. ರಾಷ್ಟ್ರೀಯ ಆದಾಯ ಮತ್ತು ಸಂಪತ್ತಿನ 
ವಿತರಣೆ, ಬಡತನ ನಿರ್ಮೂಲನ ಹಾಗೂ ಕಾರ್ಮಿಕ ರಂಗದಲ್ಲಿ ಶಾಂತಿ, ಸುವ್ಯವಸ್ಥೆ ಕಾಪಾಡುವುದು, 
ಹಾಗೂ ಅತಿಯಾದ ಬೆಲೆ ಏರಿಕೆಯಿಂದ ಜನಜೀವನ ಅಸ್ವವೆ ಸ್ತಗೊಳ್ಳ ದಂತೆ ನೋಡಿಕೊಳ್ಳುವುದು- 
ಈ ಎಲ್ಲಾ ಅಂಶಗಳೂ ಪ್ರಧಾನಿಯವರ ೨೦ ಅಂಶಗಳ ಆರ್ಥಿಕ ಕಾರ್ಯಕ್ರಮದಲ್ಲಿಯೂ ಮತ್ತು ದೇಶದಲ್ಲಿ 
ೋಜನೆಗಳು ಪ್ರಾರಂಭವಾದಾಗಿನಿಂದಲೂ ಸರ್ಕಾರದ ಆರ್ಥಿಕ ಧೋರಣೆಗಳೆನಿಸಿವೆ. ಈ ಧೋರಣೆಗಳು 
'ಕಾರಗತವಾಗಲು ವೇತನ ನೀತಿಯು ತುಂಬಾ ಸಹಕಾರಿಯಾಗುವುದು. ವೇತನ ನೀತಿಯು ದೇಶದಲ್ಲಿನ 


ಸೂಕ್ತ ಪಾಲು ಕಾರ್ಮಿಕರಂಗಕ್ಕೆ ಸಿಗುವಂತೆ ಗೊತ್ತು ಪಡಿಸುವುದರ ಮೂಲಕ ದೇಶದ 
ವರಮಾನ ಹಂಚಿಕೆಯಲ್ಲಿ ಪ್ರಮುಖ ಸ್ವಾನ ಪಡೆಯುತ್ತದೆ. i 
ಯಾವುದೇ ಅಭಿವೃದ್ಧ ರಾಷ್ಟ್ರಗಳಲ್ಲಿರುವಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲೂ ಸಹ ವೇತನ 
ನೀತಿಯು ಕಾರ್ಮಿಕರಿಗೆ ಕನಿಷ್ಠ ವೇತನ ಗೊತ್ತುಪಡಿಸುವುದು, ಯುಕ್ತವಲ್ಲದ ಅಂದರೆ ಉತ್ಪಾದನೆಗೆ 
ಸಂಬಂಧವಿಲ್ಲದೆ ಉಂಟಾಗುವ ವೇತನದ ಏರಿಕೆಯನ್ನು ತಡೆಯುವುದು; ವಿವಿಧ ಕೈಗಾರಿಕೆಗಳಲ್ಲಿನ 
[ಸಮಾನ ಕೆಲಸಕ್ಕೆ ಸಮಾನ ವೇತನ ನಿಗದಿ ಹಾಗೂ ಒಂದೇ ಕೈಗಾರಿಕೆಯಲ್ಲಿ ಬೇರೆ ಬೇರೆ ಹುದ್ದೆಗಳ 
ನಡುವಣ ವೇತನ ಮಟ್ಟದಲ್ಲಿ ಭಾರೀ ಅಂತರವನ್ನು ಕಡಿಮೆಮಾಡುವುದು ಹಾಗೂ ಬೆಲೆಗಳು ಮುಖ್ಯ 
ವಾಗಿ ಕೂಲಿ ಸರಕುಗಳ (ಜನಸಾಮಾನ್ಯರ ಬದುಕಿಗೆ ಅತ್ಯಂತ ಅವಶ್ಯಕವೆನಿಸಿದ ಸರಕು ಮತ್ತು ಸೇವೆ) 
ಬೆಲೆಯನ್ನು ಸ್ಟಿರಗೊಳಿಸುವುದು ಮತ್ತು ಕೊನೆಯದಾಗಿ ದೇಶದ ರಫ್ತನ್ನು ಹೆಚ್ಚಿಸುವುದು-ಈ 
ಮುಂತಾದ ಅಂಶಗಳನ್ನು ಧ್ಯೇಯವನ್ನಾಗಿ .ಹೊಂದಿದೆ.8 


4, 
ಸ್ವಾತಂತ್ರ್ಯಾನಂತರದ ೨೫ ವರ್ಷಗಳಲ್ಲಿ ದೇಶದಲ್ಲಿ ವೇತನ ನೀತಿಯ ಬೆಳವಣಿಗೆಯನ್ನು ಕುರಿತು 


ತೆ 
೫ Pa ~ ಕಿ 
ವಿವೇಚಿಸುವುದು ಇಲ್ಲಿನ ಪ್ರಮುಖ ಉದ್ದೇಶವಾಗಿದೆ. ಅಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲ ರಚಿಸಲಾಗಿರುವ 


ಚ 


1 Sahab Dayal: Wage Policy in India-A critical Evaluation 
Dynamics of Labour Relations: ed. by R.D. Agarwal. 


೩೬ ಮಾನವಿಕ ಕರ್ಣಾಟಕ 


ಚಕ್ರವರ್ತಿ ಸಮಿತಿಯು ತನ್ನ ಮಧ್ಯಕಾಲೀನ. ವರದಿಯಲ್ಲಿ ವೇತನ ನೀತಿಯ ಬಗ್ಗೆ ನೀಡಿರುವ ಸಲಹೆ 
ಗಳನ್ನೂ ೭ Come; 


ವೇತನ ನೀತಿ (೧೯೫೧-೭೪) 
ನಮ್ಮ ದೇಶದಲ್ಲಿ ಅಭಿವೃದ್ಧಿ ಯೋಜನೆ ಪ್ರಾರಂಭವಾದಾಗಿನಿಂದಲೂ ವೇತನ ವಿಷಯಕ್ಕೆ ಸಂಬಂಧಿಸಿ 
ದಂತೆ ಯೋಜನೆಯ ನೇತಾರರು ಕಾರ್ಮಿಕ ವರ್ಗದ ನೈಜ ಕೂಲಿಯನ್ನು ಕಾಪಾಡುವುದು, ಕಾಲಾನುಕ್ರಮ, 
ದಲ್ಲಿ ಕಾರ್ಮಿಕರು ಹೊಂದಿರುವ ವೃತ್ತಿ "ಕೌಶಲ್ಯಕ್ಕೆ ತಕ್ಕ ತೆ ವೇತನ ದರಗಳಲ್ಲಿ ವ್ಯತ್ಯಾಸಗಳನ್ನು 

ಕೊಂಡು ಬರುವುದು. ಕಾರ್ಮಿಕ ವರ್ಗವನ್ನು ಶೋಷ ಣೆಯಿಂದ ಪಾರು ಇ ಸವರು. ಉತ್ತೇ ಕ ರಕ ॥ 
ಬಟವಾಡೆ ನೀತಿಯ ಅನುಸರಣೆ ಹಾಗೂ ಕಾರ್ಮಿಕ ವರ್ಗದ ಕೂಲಿಯನ್ನು ಉತ್ಪಾದನೆ ಹೆಚ್ಚಿದಂತೆ 
ಹೆಚಿ ಸುವುದು, ಅಂದರೆ ಉತ್ಪಾದನೆ-ವೇತನ ಇ ವೆರಡಕ್ಕೂ ನೇರ ಸಂಬಂಧ "ಕಲಿ ) ಸುವುದು ಮುಂತಾದ 
ವಿಚಾರಗಳನ್ನು ' ಯೋಜನಾವಧಿಯಲ್ಲಿ RR ಲು ಪ್ರಯತ್ನಿಸಿದ್ದಾ ರೆ. 


೧೯೪೮ರಲ್ಲಿ ಭಾರತ ಸರ್ಕಾರವು ಕನಿಷ್ಠ ವೇತನಕ್ಕೆ ಸಂಬಂಧಿಸಿದಂತೆ ಕಾನೂನನ್ನು ಹೊರಡಿಸಿತು 
ಈ ಕಾನೂನಿನ ರೀತ್ಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕನಿಷ್ಠ ವೇತನದ ಗರಿಷ್ಠ ಮಿತಿಂ 
ದೈಹಿಕ ಶ್ರಮ ಹೆಚ್ಚು ಅವಶ್ಯವೆನಿಸುವ ಕೈಗಾರಿಕೆಗಳಲ್ಲಿ ಲ್ಲಿ ನಿಗದಿಪಡಿಸ ಲು ಅಧಿಕಾರವನ್ನು ” ಹೊಂದಿದವು. 
ಇದೇ ಕಾನೂನು ಬಾರತ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವದ ಮೇರೆಗೆ ರಾಜ್ಯ ಸರ್ಕಾರಗಳಿಗೆ" 
ನಿರ್ದೇಶನ ಕೊಟ್ಟು ವ್ಯವಸಾಯ ರಂಗದಲ್ಲಿಯೂ ಕನಿಷ್ಠೆ ವೇತನವನ್ನು ನಿಗದಿಪಡಿಸುವಂತೆ ಮಾಡಿ 
ಅವುಗಳ ಅಧಿಕಾರ ವ್ಯಾಪ್ತಿ ಗೊಳಪಡಿಸಿತು. ಇದೇ ವರ್ಷ ಸರ್ಕಾರ "ನ್ಯಾಯ ವೇತನ ಮಂಡಳಿ' k 
ಯೊಂದನ್ನು ನೇಮಿಸಿತು. (A Fair Wage Committee, ೧೯೪೮) ಈ ಸಮಿತಿಯು ಮೂರು 
ತೆರನಾದ ವೇತನ ಮಟ್ಟವನ್ನು ಸಲಹೆ ಮಾಡಿ ಅವುಗಳನ್ನು ವ್ಯವಸ್ಥಿತ ಕೈಗಾರಿಕಾ ಕ್ಷೇತ್ರದಲ್ಲಿ 
ಅನುಸರಿಸಲು ಕರೆ ನೀಡಿತು. ಆ ಮೂರು ವೇತನಮಟ್ಟಗಳು ಈ ಕೆಳಕಂಡಂತಿವೆ: 


. ಜೀವನಾವಶ್ಯಕ ವೇತನ ಮಟ್ಟ: ಅಂದರೆ ಕಾರ್ಮಿಕ ವರ್ಗ ಉತ್ತಮವಾದ ನಾಗರೀಕ ಜೀವ ನ 

ವನ್ನು ನಡೆಸಲು ಸಾಕಾಗುವಂತಹ ವೇತನ 
೨. ನ್ಯಾಯವಾದ ವೇತನ: ಕಾರಿ ಕನ ಕೆಲಸಕ್ಕೆ ತಕ್ಕಂತೆ ಯಾವ ವಿಧವಾದ ಶೋಷಣೆಗೂ ಅವನನು 

ಗುರಿ ಮೂಡದೆ ಕೂಲಿಕೊಡುವುದು ನ್ಯಾಯವಾದ ವೇತನ ನಮಟ್ಟ ವಾಗಿರುತ್ತದೆ. ತೆ 


೩ ಕನಿಷ್ಠ ವೇತನ ಮಟ್ಟ: ಯಾವುದೇ ಕೆಲಸಕ್ಕೆ ಯಾವ ವ್ಯಕ್ತಿಯನ್ನೇ ನೇಮಿಸಿಕೊಂಡರ ೧ 
ಅದೇ ತೆರನಾದ ಕೆಲಸಕೆ ಯಾವುದೇ ಉದ್ಯಮವನ್ನು "ನಡು ಸಂಸ್ಥೆ ಗಳು ಕೊಡಬೇಕಾದ ಕನಿಷ 
ಕೂಲಿದರ. 


ಸರ್ಕಾರವು ಕಾರ್ಮಿಕ ವರ್ಗದ ನೈಜ ಕೂಲಿಯನ್ನು ಕಾಪಾಡುವುದಕ್ಕಾಗಿ ತುಟ್ಟೀಭತ್ಯ ನೀಡಲುಪ' 
ಕ್ರಮಿಸಿತು. ತುಟ್ಟೀಭತ್ಯ ದ ಪ್ರಮಾಣವು ನೌಕರರ ಮೂಲ ವೇತನದ ಆಧಾರದ ಮೇಲೆ ನಿರ್ಧರಿಸಲ್ಪಡು ' 
ತ್ತದೆ. ತುಟಿ ೇಭತ್ಯವು ನೇರವಾಗಿ ಆವಶ್ಯಕ ಸರಕುಗಳ ಅನುಭೋಗಿ ಸೂಚ್ಯಂಕಕ್ಕೆ ಸಂಬಂಧಿಸಲ್ಪಟ್ಟಿದೆ. 
ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ತುಟ್ಟಿಭತ್ಯದ ಏರಿಕೆ ಮತ್ತು ನೀಡಿಕೆ ವಿಚಾರದಲ್ಲಿ ತಮ ಅ 


ತಮ್ಮ ಹಣಕಾಸಿನ ಸಂಪನ್ಮೂ ಲ ಮತ್ತು ಹೆಚ್ಚುವರಿ ತುಟ್ಟೀಭತ್ಯದ ಪ್ರಮಾಣ- ಇವುಗಳಿಗೆ ಅನುಗುಣ 
ಹಹ ವರ್ತಿಸುತ್ತವೆ. 


_ 


ಪ್ರಥಮ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಕೈಗಾರಿಕಾ ರಂಗದಲ್ಲಿ ವೇತನ ಅಥವ 
ಕೂಲಿಯ ಹೊಂದಾಣಿಕೆಯು ಕೊಂಚಮಟ್ಟಿಗೆ ಬಿಗಿಯಾಗಿತ್ತು. ನಿಯ ಪಂಚವಾರ್ಷಿಕ ಯೋಜನಾ 
ವಧಿಯಲ್ಲಿ ವೇತನವು ಕೊಂಚ ಮಟ್ಟಿಗೆ ಮೇಲ್ಮು ಖವಾಗಿ ಏರಿಕೆಯಾಯಿತು. ಇಂತಹ ವೇತನ ಹೆಚ್ಚಳವು ) 
ಉತ್ಪಾದನೆ ವೃದ್ಧಿಸಿದ ಗಾರಿಕೆಗಳಲ್ಲಿ ಮಾತ್ರ ಸಾಧ್ಯ ವಾಯಿತು. ಈ ಕ್ರಮವು ಸರ್ಕಾರ ವೇತನವನ್ನು 
ಹೆಚ್ಚಿಸುವ ವಿಚಾರದಲ್ಲಿ ೧೯೫೧-೫೬ರ ಅವಧಿಯಲ್ಲಿ ಕಂಡುಬಂದ ಬಿಗಿ ನೀತಿಯನ್ನು ಸಡಿಲಗೊಳಿಸುದದಕ್ಕೆ 
ನಿದರ್ಶನವಾಗಿದೆ. ಮೂರು ಮತ್ತು ನಾಲ್ಕನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ವೇತನದ ಏರಿಕೆ 


ರಾಷ್ಟ್ರೀಯ ವೇತನ ನೀತಿ ಹಾಗೂ ಅದರ ಹಲವು ಸಮಸ್ಯೆಗಳು ೩೭ 


| ಹಾ ಕಾರ್ಮಿಕ ವರ್ಗಕ್ಕೆ ಇತರೇ ಸೌಲಭ್ಯಗಳನ್ನು ಒದಗಿಸುವುದರಲ್ಲಿ ತಾತ್ಕಾಲಿಕ ವೇತನ ಮಂಡಳಿಗಳು 
ಪ ಖ ದ ಪಾತ್ರವಹಿಸಿದವು. 


ಅವಶ ಕತೆಯನ್ನು ಆಧರಿಸಿದ ಕನಿಷ್ಠ ವೇತನ ಮಟ್ಟ 


ಸ್ವಾ ತ್ರಾ ನಂತರದ ವರ್ಷಗಳಲ್ಲಿ ವೇತನ ನೀತಿಯ ವಿಚಾರದಲ್ಲಿ ಆದ ಮತ್ತೊಂದು ಪ್ರಮುಖ 
ಬೆಳೆವಣಿಗೆ ಎಂದರೆ ಕಾರ್ಮಿಕ ವರ್ಗದಿಂದ “ಆವಶ್ಯಕತೆಯನ್ನು -ಪೂರೈಸುವ ಅಥವ ಆಧರಿಸಿದ ಕನಿಷ್ಠ 
ವೇತನ ಮಟ್ಟ' "ವನ್ನು ಸರ್ಕಾರ ಮತ್ತು ಖಾಸಗಿ ಉದಿ ) ಮೆಗಾರರು ಪ ಪೂ ಕೂರೈಸುವಂತೆ ಬೇಡಿಕೆ ಸಲ್ಲಿಸಿದ್ದು. 
K ವಿಚಾರವು ನೇ ಭಾರತೀಯ ಕಾರ್ಮಿಕ ಸಮ್ಮೆ ಮಳನದಲ್ಲಿ ಚರ್ಚಿಸೇ ಲ್ಪಟ್ಟಿತು. ಕಾರಿ ಒಕೆವರ್ಗವು 
ಗೌರವಪೂರ್ಣ ಜೀವನವನ್ನು ನಡೆಸಲು ಹಾಗೂ ದೇಶದಲ್ಲಿ ಕೈಗಾರಿಕಾ ಬಾಂಧವ್ಯ ಸುಮಧುರ 
ಭನ ವಾಗಿರಲ “ಅವಶ ಕತೆಯನ್ನು. ಆಧರಿಸಿದ ಕನಿಷ್ಠ ವೇತನ ಮಟ್ಟ” ವ ಅಪಾಯದ ಆ ಸಮ್ಮೇಳನ 
ಕರೆ ನೀಡಿತು. ಆ ಸಮೆ ಳನವು ಈ ಕೆಳಕಂಡ "ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅಂತಹ ವೇತನ 
ಮಟ್ಟದ ಪೂರೈಕೆಗಾಗಿ ಕರೆ ನೀಡಿತು: 
ಸ್ಥ; ೧. ಕೈಗಾರಕೆ ಅಥವ ಕೈಗಾರಿಕಾ ಘಟಕದ ವೇತನ ಪಾವತಿ ಮಾಡುವ ಅರ್ಹತೆ ಹಾಗೂ 
ರ್ಮಿಕರ ನಡುವಿನ 5 ವೃತ್ತಿಕೌಶಲ್ಯದ ವ್ಯತ್ಯಾಸ. 

೨. ಬೆಲೆ ಏರಿಕೆಯಿಂದ ಕಾರಿ ಕರಿಗುಂಟಾಗುವ ನಷ್ಟವನ್ನು ತೊಡೆದು ಹಾಕುವುದು. 

೩. ಕಾರ್ಮಿಕರು ಉದ್ಯ ಮದಿಂದ ಬರುವ ಲಾಭದಲ್ಲಿ ಪಾಲು ಪಡೆಯಲು ಅನುಕೂಲವಾಗುವಂತೆ 
ಸುಭದ್ರವಾದ ವ ವ್ಯವಸ್ಥೆ ಯೊಂದರ ನಿರೂಪಣೆ. 
ಸ ಅಲ್ಲದೆ ತ ಸಭಯು “ಆವಶ್ಯಕತೆ ಆಧರಿಸಿದ ಕನಿಷ್ಠ ವೇತನ ಮಟ್ಟ”ಈ ಕೆಳಕಂಡ ಅಂಶಗಳ 
| ಆಧಾರದ ಮೇಲೆ ನಿರ್ಧಾರವಾಗಬೇಕಲದೆ. ದೇಶದಲ್ಲಿನ ಕಿ ಗಾರಿಕಾರಂಗದಲ್ಲಿ ವೇತನ ನಿರ್ಧರಿಸುವ 
ಎಲ್ಲಾ ಸಮಿತಿಗಳು ಈ ಅಂಶಗಳನ್ನು ಗಣನೆಗೆ ತೇ ಕೋಡು ಕನಿಷ್ಠ ವೇತನವನ್ನು ನಿಗದಿಗೊಳಿಸ 
| ಬೇಕೆಂದು ಒತ್ತಾಯ ಮಾಡಿತು: 


2 (ಆ) ಹಿನ ಕುಟುಂಬದಲ್ಲಿ ಮೂರು ಜನ ಅನುಭೋಗಿಗಳನ್ನು ಲೆಕ್ಕಕ್ಕೆ ತೆಗೆದು 
& ಕೊಳ್ಳಬೇಕು ಹಾಗೂ ಹೆಂಗಸರು ಮತ್ತು ಮಕ್ಕಳು ಗಳಿಸುವ ಕೂಲಿಯನು 


ತ 
| 
| 
| 
ಹ 
| 
ಗ 
[ಸ್ನ 
x 


[ತ ಪರಿಗಣಿಸಬಾರದು. 
ಕ (ಆ) ಆಹಾರದ ಅವಶ್ಯಕತೆಯ, ವಿಚಾರವಾಗಿ ಸುಮಾರು ೨೭೦೦ ಕ್ಯಾಲರಿಯಷ್ಟು 


ಆಹಾರ ಎಲ್ಲ ಭಾರತೀಯರಿಗೂ ಇರಬೇಕು. ಇದನ್ನು ಪೂರೈಸಿಕೊಳ್ಳಲು ಕನಿಷ್ಠ 
ವೇತನವು 'ಸಹಕಾರಿಯಾಗಬೇಕು. 

(ಇ) ಪ್ರತಿಯೊಬ್ಬ ಕಾರ್ಮಿಕನ ಕುಟುಂಬದಲ್ಲಿನ ಸದಸ್ಯರಿಗೂ ತಲಾ ೧೮ ಗಜದಂತೆ 
ಉಡುಪನ್ನು ಒದಗಿಸಬೇಕು. ಅಂದರೆ ಸರಾಸರಿಯಾಗಿ ಒಬ್ಬ ಕಾರ್ಮಿಕನ ಕುಟುಂಬ 
ದಲ್ಲಿ ೪ ಸದಸ್ಯರೆಂದು ಪರಿಗಣಿಸಿ ೭೨ ಗಜ ಸಾದಾ ಉಡುಪನ್ನು ಕೊಳ್ಳಲು 
ಕನಿಷ್ಠ ವೇತನ ಸಹಕಾರಿಯಾಗಬೇಕು. 

(ಈ) ಕಾರ್ಮಿಕರ ವಸತಿಯ ವಿಚಾರವಾಗಿ ಸರ್ಕಾರವು ಕನಿಷ್ಠ ಬಾಡಿಗೆಯನ್ನು ಗೊತ್ತು 
ಪಡಿಸಬೇಕು. 

(ಉ) ಕಟ್ಟಿಗೆ, ನೆಯ ವಿದ್ಯುದ್ದೀಪದ ವ್ಯವಸ್ಥೆ ಮುಂತಾದ ಖರ್ಚುಗಳಲ್ಲಿನ ಶೇ. 
೨೦ ಭಾಗವನ್ನು ಈ ಅವಶ್ಯಕತೆ ಆಧರಿಸಿದ ಕನಿಷ್ಠ ವೇತನ ಭರ್ತಿ ಮಾಡು 


ವಂತಿರಬೇಕು.2 


ತ 2 Quoted by K. V. Iyer; “Financial Implications of Need 
based Minimum Wages” Yojana: Vol. ೫೪೫111: No. 7: Yojana 
Bhavan: New Delhi: Ist May 1974. 


RR (6 
ಬ್ಚಿ 3 


೩೮ ಮಾನವಿಕ ಕರ್ಣಾಟಕ 

೧೫ನೇ ಭಾರತೀಯ ಕಾರ್ಮಿಕ ಸಭೆಯು ಈ ನಿರ್ಣಯವನ್ನು ಕೈಗೊಂಡ ತರುವಾಯ ಅನೇಃ 
ಸರ್ಕಾರಿ ಸಮಿತಿಗಳೂ. ಖಾಸಗಿ ಸಂಸ್ಥೆಗಳೂ, ಕಾರ್ಮಿ ಕ ಸಂಘ ಸಂಸ್ಥೆ ಗಳೂ. ಮೇಲ್ಕಂಡ ನೀತಿ ಸಂಹಿತೆಯ 
ಆಧಾರದ ಮೇಲೆ “ಆವಶ್ಯಕತೆ ಆಧರಿಸಿದ ಕನಿಷ್ಠ ವೇತನ ಮಟ್ಟ”ವನ್ನು ಹಣದ ರೂಪದಲ್ಲಿ ಲೆಕ್ಕಾಚಾರ 
ಮಾಡಲು ಪ್ರಯತ್ನ: ಪಟ್ಟವು. ಈ ಸಮಿತಿ ಮತ್ತು ಸಂಸ್ಥೆಗಳ ಲೆಕ್ಕಾಚಾರಗಳು ಏಕರೂ: ಾ ರರ 
ಬೇರೆ ಬೇರೆ ಮೊಬಲಗನ್ನು ಸೂಚಿಸಿವೆ. ಈಗ ಇಲ್ಲಿ ಒಂದೆರಡು ಆತ್ಯಂತ ಇತ್ತೀಚಿನ ಸಮಿತಿಗಳ 
ಲೆಕ್ಕಾಚಾರಗಳನ್ನು ಉದಾಹರಿಸಲಾಗುವುದು. 

ನೌಕರರ ಫೆಡರೇಷನ್‌ಗಳು ೧೫ನೇ ಭಾರತೀಯ ಕಾರ್ಮಿಕ ಸಮ್ಮೇಳನದ ನೀತಿ ಸಂಹಿತೆಯ ಪ್ರ 
ವಾರ್ಷಿಕ ಸರಾಸರಿ ಬೆಲೆಗಳನ್ನು ಗಮನದಲ್ಲಿರಿಸಿಕೊಂಡು. ೩೧ನೇ ಅಕ್ಟೋಬರ್‌ ೧೯೭೨ಕ್ಕೆ ಸಂಬಧಿಸಿದ 
“ಆವಶ್ಯಕತೆ ಆಧರಿಸಿದ ಕನಿಷ್ಮ ವೇತನ ಮಟ್ಟ''ವನ್ನು ಲೆಕ್ಕಿಸಲು ಪ್ರಯತ್ನಿ ಸಿದವು. ಪಃ ಲೆಕ್ಕಾಚ 
ಪ್ರಕಾರ ಅಂತಹ ಒಂದು ಕನಿಷ್ಠ ವೇತನದ ಮಟ್ಟವು ರೂ. "೨೨ಿಮತ್ತು ರೂ. ೨೯೯ಕ್ಕೆ ಜಂತು ದೇ 
ಲೆಕ್ಕವನ್ನು ೧೯೭೩ನೇ ವರ್ಷಕ್ಕೆ ಹೊಂದಿಸಿ ಹೇಳುವುದಾದರೆ, ಇಂತಹ ವೇತನಮಟ್ಟವು ರೂ. ೨೪1 

ಹಾಡ ೩೪೧ ಆಗುವುದು. ಈ ಲೆಕ್ಕಾಚಾರಕ್ಕೆ ಆಧಾರಭೂತವಾಗಿ ಅನುಭೋಗಿಗಳ ಜಿಲೆ ಸೂಚಿ" 

೨೪೨.೫. (೧೯೪೯ = ೧೦೦) ಅನ್ನು ಆರಿಸಿಕೊಳ್ಳಲಾಗಿತ್ತು. ೧೫ನೇ ಭಾರತೀಯ ಕಾರ್ಮಿಕ ಸಮ್ಮೇಳನದ 
ನೀತಿ ಸಂಹಿತೆಯ ಪ್ರಕಾರ, (೧೯೪೯ - ೧೦೦) ಮೂರನೇ ವೇತನ ಆಯೋಗವು "ಅವಶ್ಯಕತೆ ಆಧರಿಸಿಡ" 
ಕನಿಷ್ಠವೇತನ ಮಟ್ಟ'ವನ್ನು ಲೆಕ್ಕಿಸಿದಾಗ. ಅದು ರೂ. ೩೧೪ ಮತ್ತು ರೂ. ೩೭೨ರ ಮಟ್ಟವನ್ನು ಕ್ರ 
ಬದ್ಧವಾಗಿ ೧೯೭೨ ಮತ್ತು ೧೯೭೩ನೇ ವರ್ಷಗಳಿಗೆ ನಿಗದಿ ಮಾಡಿತು. ಆದರೆ ೩ನೇ ವೇತನ ಆಯೋಗವು, ' 
ರೂ. ೨೨೨ ಅನ್ನು ಕನಿಷ್ಠ ವೇತನವನ್ನಾಗಿ ಜಾರಿಗೊಳಿಸಿದರೂ ಸಹ ಅದು ಸರ್ಕಾರದ ಹಣಕಾಸಿನ 
ಪರಿಸ್ಥಿತಿಯ ಮೇಲೆ ದುಷ್ಪರಿಣಾಮವುಂಟು ಮಾಡುವುದು ಎಂದು ಅಭಿಪ್ರಾಯಪಟ್ಟಿತು. ಆದ್ದರಿಂದ 
ಅದು `ಆವಶ್ಯಕತೆ ಆಧರಿಸಿದ ಕನಿಷ್ಠ ವೇತನ ಮಟ್ಟ'ವನ್ನು ನಿರ್ಧರಿಸಲು ತನ್ನದೇ ಆದ ಕೆಲವು ಸೂತ್ರ 
ಗಳನ್ನು ಕಂಡುಹಿಡಿಯಿತು. ಅವು ಯಾವುವಂದರೆ 

೧. ೧೯೬೮ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಹಾಗೂ ಆರೋಗ್ಯ: ಸಮಿತಿಂ 
ಸಲಹೆ ಮಾಡಿದ ಸಸ್ಕಾಹಾರಿ ಆಹಾರ. 

೨. ನೌಕರರ ಕು ಟುಂಬದಲ್ಲಿನ ೩ ಜನ ವಯಸ್ಕ ಸದಸ್ಯರು. 

೩. ಎರಡನೇ ಸೂತ್ರದಂತೆ ೩ ಜನರಿರುವ ಕಾರ್ಮಿ ಕ ಕುಟುಂಬವೊಂದಕ್ಕೆ ೧೬.೫ ಮೀಟರ್‌ ವರ್ಷ ' 
ವೊಂದಕ್ಕೆ os 
೪ ಪೂರ್ಣ ಸಂಬಳದ ಶೇ. 7 ಯಷ್ಟು ಮನೆ ಬಾಡಿಗೆ. 
೫ ವಗೈರ ಖರ್ಚು ಶೇ. ೨೦ ಭಾಗ ಆತನ ಸಂಬಳದಲ್ಲಿ ತುಂಬಿರತಕ್ಕದ್ದು.ತಿ 


ಈ ಮೇಲ್ಕಂಡ ಅಂಶಗಳಲ್ಲಿ ಸೇರಿಸಿರುವಷ್ಟು ಸರಕು ಮತ್ತು ಸೇವೆಯನ್ನು ಹೊಂದಲು ಬೇಕಾಗುವ 
ಕನಿಷ್ಠ ವೇತನವು, ೩ನೇ ವೇತನ ಆಯೋಗದ ಪ್ರಕಾರ ಮಾಹೆಯಾನ ರೂ. ೧೯೬. 

೧೯೭೩ರಿಂದೀಚಿನ ಬೆಲೆಯೇರಿಕೆ ಮತ್ತು ಕಾರ್ಮಿಕ ಅಶಾಂತಿಯನ್ನು ಗಮನಿಸಿ ಕೇಂದ್ರ ಸಕಾ 
೩ನೇ ವೇತನ ಆಯೆ ಗದ ಶಿಫಾರಸಿನ ಪ್ರಕಾರ ಹೆ ೧೯೬ ಅನ್ನು ಕನಿಷ್ಠ ವೇತನದ ರೂಃ 
ಅಂಗೀಕರಿಸಿದೆ. ಆದರೆ ಇಂದು ದೇಶದಲ್ಲಿ ರಾಜ್ಯ ಸರ್ಕಾರಗಳ ಉದ್ಯ ಮಗಳಲ್ಲಿ ಮತ್ತು ಆಡಳಿತರಂಗದಲ್ಲಿ 


ಹಾಗೂ ಖಾಸಗೀ ವಲಯದ ಅನೇಕ "ಕೈಗಾರಿಕಾ ಘಟಕಗಳಲ್ಲಿನ ಹ ಕರು. ನ ಸ್ತಿ ವೇತನವನ್ನೂ 
ಕೂಡ ಗಳಿಸುತ್ತಿ ಲ್ಲ. 


ಕಡೆಯದಾಗಿ, ೧೫ನೇ ಭಾರತೀಯ ಕಾರ್ಮಿಕ ಸಮ್ಮೇಳನದ ನೀತಿ ಸಂಹಿತೆಯ ಪ್ರಕಾರ ರೂಪು 


ಗೊಳ್ಳುವ "ಅವಶ ಕತೆ ಆಧರಿಸಿದ ಕನಿಷ್ಠ ವೇತನ' ವನ್ನು ದೇಶದ ಪ್ರಸ್ತುತ ಸಮಯದಲ್ಲಿ ಯಾರಿ 
ನೀಡಲಾಗುವು ದಿಲ್ಲ. ಏಕೆಂದರೆ, 


ತ್ತ 


3 Ibid. 


ರಾಷ್ಟ್ರೀಯ ವೇತನ ನೀತಿ ಹಾಗೂ ಅದರ ಹಲವು ಸಮಸ್ಯೆಗಳು ರ೯ 


೧. ವ್‌ ತಿಳಿಸಿದ ವೇತನಮಟ್ಟವು ಸರ್ಕಾರಕ್ಕೆ ಅತೀವವಾದ ಹಣಕಾಸಿನ ಮುಗ್ಗ ಟನ್ನು 
ತ ತಂದೊಡ್ಡುವುದು. ಅಲ್ಲದೆ ರಾಷ್ಟ್ರೀಯ ಕಾರ್ಮಿಕ ಸಮಿ ತಿಯ ಪ್ರಕಾರ, ವೇತನ ಮಟ ವನ್ನು ನಿರ್ಧರಿಸುವ 
ಸಮಿತಿಗಳು, 'ಅವಶ್ಯಕತ' ಆಧರಿಸಿದ ಕನಿಷ್ಠ ವೇತನಮಟ್ಟ' ಎಂಬ ಪದವನ್ನೇ ನಿಷ್ಕ್ರಿ'ಯಗೊಳಿಸಿವೆ. 
ವ ೆಂದರೆ ಪ್ರಸ್ತುತ ಸಮಯದಲ್ಲಿ ಖಾಸಗಿ ॥ ಬಂಡವಾಳಗಾರರೂ ಕೂಡ ಈ ವೇತನ ಮಟ್ಟ ವನ್ನು ಭರಿಸ 
ಲಾರರು. ಹಾಗೂ ಇಂದಿನ ವೇತನ ಸಂಬಂಧಗಳನ್ನು ಸ್ವಲ್ಪವಾದರೂ ಬದಲಾಯಿ ಸಿದರೆ" ಅದು ಹಣ 
ದ ಬ್ಬರಕ್ಕೆ ಎಡೆಮಾಡಿಕೊಡುವುದು. 


೨. ನಮ್ಮ ದೇಶದಲ್ಲಿ ಆವಶ್ಯಕ ಸರಕುಗಳ ಬೆಲೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆಬೇರೆ ರೀತಿ 


€ ದ್ಹಾಗಿರುವುದರಿಂದ ೧೫ನೇ ಭಾರತೀಯ ಕಾರಿ ಕ ಸಮ್ಮೇಳನದ ಏಕರೂಪವಾದ ನೀತಿಸಂಹಿತೆಯ 
ಆಧಾರದ ಮೇಲೆ ಯಾವುದೇ ಕನಿಷ್ಠ ವೇತನ ಮಟ್ಟವನ್ನು ನಿರ್ಧರಿಸಲಾಗದು. - 


೩. ಅದೂ ಅಲ್ಲದೆ ಕೃಷಿ ಕಾರ್ಮಿಕರು, ಬೀಡಿ ಕಾರ್ಮಿಕರು, ಹೋಟೆಲ್‌, ಸಿನಿಮಾ, ಕಟ್ಟಡ ಕಟ್ಟುವ 
'ಕೆಲಸಗಾರರು-ಮ ಬಂತಾದವರು ಇಂದು ಯಾವುದೇ ವಿಶೇಷ ಸವಲತ್ತುಗಳಿಲ್ಲದೆ ಹಾಗೂ. ವ್ಯವಸ್ಥಿತ 
ರಂಗದ ಕಾರ್ಮಿಕರಿಗಿಂತ ಅನೇಕ ರೀತಿಯಲ್ಲಿ ಶೋಷಣೆ ಕೆಗೀಡಾಗಿರುವುದು ಕಂಡು ಬರುತ್ತದೆ. ಇಂತಹ 
| 9ದರ್ಭದಲ್ಲಿ ಆ ವ್ಯವಸ್ಥಿತ ರಂಗದ ಕಾರ್ಮಿಕರು ಉತ್ಪಾದನೆ ಹೆಚ್ಚಿಸುವತ್ತ ಗಮನ ನೀಡದೆ ಕೇವಲ ತಮ್ಮ 
' ಹಿತಾಸಕ್ತಿ ಕಾಪಾಡಿಕೊಳ್ಳಲು ಹವಣಿಸುತ್ತಿ [ರುವುದು ದುರದೈ ಷ್ಟಕರ ಸಂಗತಿಯಾಗಿದೆ. ಈಗ ರಾಜ್ಯ 
ಸರ್ಕಾರಗಳು ತೀವ್ರ ಸನ ಅವ್ಯ ವಸ್ಥಿತವಾಗಿ ಹಾಗೂ ಅನೇಕ ಕಡೆ ಚದುರಿ ನಗಿ ಖಾಸಗಿ ಹಾಗೂ 
ಕ್ರಷಿಕ್ಟೇತ್ರದ ಕಾರ್ಮಿಕರ ಏಳಿಗೆ ಶ್ರ ಶ್ರಮಿಸಬೇಕಾಗಿದೆ. ಈ ದಿಸೆಯಲ್ಲಿ ಕರ್ನಾಟಕ ಸರ್ಕಾರವು ಇಪ್ಪತ್ತು 
» ಮಂದಿ ಕಾರ್ಮಿಕರಿರುವ ಎಲ್ಲಾ ಉದ್ಯಮಗಳಿಗೂ ಇ.ಎಸ್‌.ಐ.ನ ಸೌಲಭ್ಯ ಕಲ್ಪಿಸಿದೆ. ಹಾಗೂ ಕನಿಷ್ಠ 
 ವೇತನಮಟ್ಟವ ವನ್ನು ಹೆಚ್ಚಿಸಿ, ಅದನ್ನು ಪ್ರತಿ ಮೂರು ವರ್ಷಗಳಿಗೊಮ್ಮೆ ವಿಮರ್ಶಿಸುವುದಕ್ಕೆ ಅವಕಾಶ 
ವೀಡಿ ಕಾನೂನನ್ನು ಜಾರಿಗೆ ತಂದಿದೆ. 

4 ಏನೇ ಆಗಲಿ ೧೫ನೇ ಭಾರತೀಯ ಕಾರ್ಮಿಕ ಸಮ್ಮೇಳನದ “ಆವಶ್ಯಕತೆ ಆಧರಿಸಿದ ಕನಿಷ್ಠ ವೇತನ 
 ಮಟ್ಟ'ವನ್ನು ದೀರ್ಥಕಾಲೀನ ಧ್ಯೇಯವನ್ನಾಗಿಸಿಕೊಂಡು, ಇಂದು ಕಾರ್ಮಿಕ ವರ್ಗವು ದೇಶದಲ್ಲಿ 
ಉತ್ಪಾದನೆ ವೃದ್ಧಿಸುವತ್ತ ಸಹಕರಿಸಬೇಕಾಗಿದೆ. 


ಪ್ರಸ್ತುತ ವೇತನ ನೀತಿಯಲ್ಲಿನ ಕುಂದುಕೊರತೆಗಳು 


' ಡೇಶದಲ್ಲಿ ಇದುವರೆಗೆ ಅನುಸರಿಸಲಾದ ವೇತನ ನೀತಿಯಲ್ಲಿ, ಕಾಲಾನುಕ್ರಮದಲ್ಲಿ ಅನೇಕ ತೊಡಕುಗಳು 
ಕಾಣಿಸಿಕೊಂಡು, ಅನೇಕ ರೀತಿಯ ಸಮಸ್ಯೆಗಳಿಗೆ ಎಡೆಕೊಟ್ಟವು. ಇಂತಹ ಪರಿಸ್ಥಿತಿಗೆ ಈ ಕೆಳಗೆ ಹೇಳ 
' ಲಾಗಿರುವ ಅಂಶಗಳು ಬಹುಮಟ್ಟಿಗೆ ಕಾರಣವಾಗಿವೆ: 


ತ ೧. ಕನಿಷ್ಠ ವೇತನವನ್ನು ನಿಗದಿಪಡಿಸುವಾಗಲಾಗಲಿ, ವೇತನ ಹಾಗೂ ಇತರೇ ಭತ್ಯಗಳನ್ನು 
' ಏರಿಸುವಾಗಲಾಗಲಿ ಯಾವುದೇ ತೆರನಾದ ಏಕರೀತಿಯ ತತ್ವವನ್ನು ವೇತನ ಸಮಿತಿ ಮತ್ತು ಬೋರ್ಡು 
' ಗಳು ಅನುಸರಿಸಲಿಲ್ಲ. ಇದರಿಂದಾಗಿ ಸಮಾನ ಕೆಲಸಕ್ಕೆ ವಿವಿಧ ಉದ್ದಿಮೆಗಳ ನಡುವೆ ವಿವಿಧ ವೇತನ 
.. ಮಟ್ಟಗಳು ನಿಗದಿಪಡಿಸಲ್ಪಟ್ಟು ವೇತನದ ಅಂತರ ಕಂಡುಬಂದಿತು. 

ಸ ೨. ಕನಿಷ್ಕ ವೇತನ ಮಟ್ಟದ ಕಾನೂನನ್ನು ಪರಿಣಾಮಕಾರಿಯಾಗಿ ಅನುಸರಿಸಲಿಲ್ಲ. ಕಾರಣ 
' ವೇನೆಂದರೆ, ಈ ಕನಿಷ್ಠ ವೇತನ ಮಟ್ಟವನ್ನು ೩ ಅಥವ ೫ ವರ್ಷಗಳಿಗೊಮ್ಮೆ ಅಂದಿನ ಆರ್ಥಿಕ ಪರಿಸ್ಥಿತಿಗೆ 
ತಕ್ಕಂತೆ ಪರಾಮರ್ಶಿಸಲಿಲ್ಲ. ಪರಾಮರ್ಶಿಸಿದರೂ ಕೂಡ ಅದರ ಕಾಲವು ಸುಮಾರು ೭-೮ ವರ್ಷ 
 ಗಲಾಯಿತು. ಇದರಿಂದಾಗಿ ವೇತನವ ಮಟ್ಟದಲ್ಲಿ ಅಂತರ ಕಂಡು ಬಂದಿತು. 

೨. ಸ್ಟ ಕನಿಷ್ಠ ವೇತನ, ಜೀವನಾವಶ್ಯಕ ವೇತನ, ನ್ಯಾಯ ವೇತನ ಹಾಗೂ ಆವಶ್ಯಕತೆ ಆಧರಿಸಿದ 
ಕನಿಷ್ಠ ವೇತನ ಮಟ್ಟ ಮುಂತಾದ ಪದಗಳು ಹೆಚ್ಚಾಗಿ ಬಳಸಲ್ಪಟ್ಟುದರಿಂದ, ವೇತನ ಮಟ್ಟವನ್ನು 
* ಇನ್ಕರ್ಷಸುವವಂಗ ಗೊಂದಲವುಂಟಾದುದೇ ಅಲ್ಲದೆ, ಅವುಗಳನ್ನು ವಾಸ್ತ ವವಾಗಿ ಅನುಸರಣೆಗೆ ತಂದಾಗ 


ಎ ಮಾನವಿಕ ಕರ್ಣಾಟಕ 


ಉಂಟಾಗುವ ಹೆಚ್ಚುವರಿ ವೇತನದ ಹೊರೆಯನ್ನು ಕೇಂದ್ರ, ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ 
ಉದ್ಯಮಗಳು ಭರಿಸ ಸಲಾಗದಂತಾಗಿದೆ. ಇದರಿಂದಾಗಿ ಸರ್ಕಾರವು ವೇತನದ lp ಆದರ್ಶ ತ 
ಧ್ಯೇಯ ಮತ್ತು ಆರ್ಥಿಕತೆಯಲ್ಲಿರುವ ನೈಜ ಪರಿಸ್ಥಿತಿಯ ನಡುವೆ ಭೇದ ಉಂಟು ಡಡ] ಗ 
ತೊಳಲಾಡುವ ಪರಿಸ್ಥಿತಿಗೆ ಬಂದಿದೆ. . 

೪ ಬೆಲೆ ಏರಿಕೆ ತಡೆಗಟ್ಟುವಿಕೆ, ವೇತನ ಮಟ್ಟದಲ್ಲಿನ ಅಂತರ ತೊಡೆದು ಹಾಕುವಿಕೆ, ಕೈಗಾರಿಕಾ 
ಕ್ಷೇತ್ರದಲ್ಲಿ ಉತ್ಪಾದನೆ ವೃದ್ಧಿಸ ಸುವತ್ತ ನೀಡಬೇಕಾದ “ಗಮನ ಮತ್ತು 'ಮಹತ್ವಗಳನ್ನು ಅತ್ಯಂತ ನಿಕೃಷ್ಟ 
ವಾಗಿ ಕಾಣಲಾಯಿತು. ವೇತನ ಬೋರ್ಡುಗಳು, ಕೈಗಾರಿಕಾ ಟ್ರಿಬ್ಯೂ ನಲ್‌ಗಳು, ಕಾರ್ಮಿಕ ನ್ಯಾಯಾಲಯ 
ಗಳು, ಮತ್ತು ವೇತನ ಸಮಿತಿಗಳಿಗೆ ಕ್ರಮಬದ್ಧವಾದ ಯಾವುದೇ ನಿರ್ದಿಷ್ಟ ತತ್ವಗಳನ್ನ ಸುಸರಿಸಲು. 
ಸರ್ಕಾರದಿಂದ" ಆದೇಶ ದೊರೆಯಲಿಲ್ಲ. ಹಾಗೂ ಆ ಸಮಿತಿಗಳಿಗೆ ದೊರೆತ ಆದೇಶಗಳು ತತ್‌ಕ್ಷಣದ 
ಸಮಸ್ಯೆಯನ್ನು ಮಾತ್ರ ನಿವಾರಿಸಲು ಅನುಕೂಲವಾಗುವಂತೆ ಇದ್ದದು ದುರದೃ ಪ್ರಕರವಾದುದಾಗಿದೆ. 


ಈ ಮೇಲ್ಕಂಡ ಕುಂದುಕೊರತೆಗಳಿಂದಾಗಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿರುವ ಅದೇ. 
ತೆರನಾದ ಕೆಲಸಕ್ಕೆ ನೀಡುವ ವೇತನದಲ್ಲಿ ಕಂಡು ಬರುವ ವ್ಯತ್ಕಾಸವಲ್ಲದೆ, ಖಾಸಗಿರಂಗದಲ್ಲೂ ಈ 
ಅಂಶವನ್ನು ಗಮನಿಸಬಹುದಾಗಿದೆ. ಹಾಗೂ ವ್ಯವಸ್ಥಿತವಲ್ಲದ ಕ್ಷೇತ್ರದಲ್ಲಿನ ೮೫ ಮಿಲಿಯನ್‌ ಕೃಷಿ 
ಕಾರ್ಮಿಕರು, ಕೂಲಿಗಾರರು, ಮುಂತಾದವರು ಅತ್ಯ ಂತ ಕಡಿಮೆ ಕನಿಷ್ಠವೇತನ ಪಡೆಯುತ್ತಿ ರುವರಲ್ಲದೆ. 3 
ಎಲ್ಲ "ವಿಧವಾದ ಕಾರ್ಮಿಕ ಸೌಲಭ್ಯಗಳಿಂದಲೂ ವಂಚಿತರಾಗಿದ್ದಾರೆ. ಉದಾ: ಇವರಿಗೆ ಯಾವ ತೆರನಾದ... 
ವಿಮೆ, ಪ್ರಾವಿಡೆಂಟ್‌ ಫಂಡ್‌ ಹಾಗೂ ಉಚಿತ ವೈದ್ಯಕೀಯ "ಸೌಲಭ್ಯಗಳಿಲ್ಲ. ಕೊನೆಯ ಪಕ್ಷ ತಮ್ಮ 
ಕೆಲಸದ ಭದ್ರತೆ ಕೂಡ ಇಲ್ಲ. ಸ 

ಈ ಮೇಲ್ಕಂಡ ವಿವರಣೆಯಿಂದ ಕಂಡುಬರುವ ಪ್ರಮುಖ ವಿಚಾರವೆಂದರೆ: ವ್ಯವಸ್ಥಿತ ಕೈ ಗಾರಿಕಾ 
ಕ್ಷೇತ್ರದಲ್ಲಿನ ವೇತನ ವ ವ್ಯತ್ಯಾಸ, ವಿವಿಧ ಘಟಕಗಳ ವಿವಿಧ ಹುದ್ದೆ ಗಳ ನಡುವಿನ ಭಾರಿ "ವೇತನ ವ್ಯತ್ಯಾಸ, 
ವ್ಯವಸ್ಥಿತ ಮತ್ತು ವ್ಯವಸ್ಥಿ ತವಲ್ಲದ ಕಾರ್ಮಿಕರ ವರಮಾನ ಗತೆ ಮತ್ತು ಸೌಲಭ್ಯಗಳಲ್ಲಿನ ಅಂತರ ' 
ಅಸಹನೀಯವೆನಿಸುತ್ತ ದೆ. 'ಹಾಗೂ ಇದು “ಸರ್ಕಾರದ ಇಂದಿನ ಗಮನ ತೀವ್ರತಮವಾಗಿ ವ್ಯವಸ್ಥಿತ 
ವಲ್ಲದ ಕಾರ್ಮಿಕವರ್ಗದತ್ತ ಹೊರಳಬೇಕು ಎಂಬುದನ್ನು ತಿಳಿಸುತ್ತದೆ. ಅದೂ ಅಲ್ಲದೆ ಇದು 
ದೇಶದಲ್ಲಿ ಅನುಸ ಸರಿಸಿದ ವೇತನ ನೀತಿಯು ಉದ್ಯೋಗಶೀಲತೆಯ ತತ್ವಕ್ಕಾಗಲಿ ಅಥವ ಉತ್ಪಾದನೆ ' 
ಗಾಗಲಿ ನೇರ ಸಂಬಂಧ ಹೊಂದಿದುದಾಗಿರಲಿಲ್ಲ ಎಂಬುದನ್ನೂ ತಿಳಿಸುವುದು. 


ವೆ ತನ ನೀತಿ ಮತ್ತು ಸಮಗ್ರ ವರವತಾನ ನೀತಿ 


ಕೂಲಿ ಮತ್ತು ಸಂಬಳಕ್ಕೆ ಸಂಬಂಧಿಸಿದ ಯಾವುದೇ ನೀತಿಯು ಸೂಕ್ತವಾದ ವರಮಾನ ನೀತಿ. 
ಯಿಂದ ಹೊರತಾಗಿ ಕೆಲಸ ನಿರ್ವಹಿಸಲು ಸ ಸಾಧ್ಯವಿಲ್ಲ. ಏಕೆಂದರೆ ಕೂಲಿ ಮತ್ತು ಸಂಬಳವು ವ್ಯವಸ್ಥಿತ 
ಮತ್ತು ವ್ಯವಸ್ಥಿ ತವಲ್ಲದ ರಂಗದಲ್ಲಿನ ಕಾರ್ಮಿಕರ ಏಕೈಕ ವರಮಾನ ಮೂಲವಾಗಿರುತ್ತ ದೆಯಲ್ಲದೆ. 
ದಿನೇ ದಿನೇ ವೃದ್ಧಿ ಯಾಗುತ್ತಿರುವ ಕೇಂದ್ರ 'ಮತ್ತು ರಾಜ್ಯ ಸರ್ಕಾರಗಳ ಆಡಳಿತ ರಂಗದ ನೌಕರರ 
ವರಮಾನದ ಮೂಲವಾಗಿರುವುದೂ ಅಷ್ಟೇ ಮಟ್ಟಿ ಗೆ ನಿಜ. ಆದ್ದ ರಿಂದ ವೇತನ ನೀತಿಯನ್ನು ರಾಷ್ಟ್ರದಲ್ಲಿ 3 
ಯಾವುದೇ ವರ್ಗದ ಕಾರಿ ಕರ ನಡುವಿನ ಸಂಪತ್ತು ಮತ್ತು ವರಮಾನದಲ್ಲಿರುವ ಅಂತರವನ್ನು 
ಹೋಗಲಾಡಿಸಲು ಒಂದು ಪರಿಣಾಮಕಾರಿಯಾದ ಸಾಧನವಾಗಿ ಬಳಸಬಹುದು. ಇಲ್ಲಿ ಅನೇಕ ರೀತಿಯ . 
ವರಮಾನದ ತತ್ವಗಳ ಪರಸ್ಪರ ಸಮನ್ವಯ ಅವಶ್ಯವೆನಿಸುತ್ತದೆ. ಈ ಕ್ರಮವು ವೇತನ : ಮತ್ತು ವರಮಾನ ' 
ತಿಯನ್ನು ಪರಿಣಾಮಕಾರಿಗೊಳಿಸುವುದಕ್ಕಾ ಗಿಯಷ್ಟೇ ಅಲ್ಲದೆ ದೇಶದ ಅರ್ಥವ್ಯ ವಸ್ಥೆ ಭದ್ರ : 
ಬುನಾದಿಯ ಮೇಲೆ ನಿಲ್ಲಲೂ ಕೂಡ ಇಂದು ಬೇಕಾಗಿದೆ. ವರಮಾನ ಮತ್ತು ವೇತನ ನೀತಿಗತೆರಡನ್ನೂ 
ಸೂಕ್ತವಾಗಿ ಸಮನ್ವ ಯಗೊಳಿಸುವಲ್ಲಿ ವರಮಾನವನ್ನು ಅದರ ಕಾರ ಕಾರಿ ಮೂಲದ ಪ್ರಕಾರ ವಿಭಜಿಸ ' 


ಬೇಕು. ಅಂದರೆ, ಪ್ರಸ್ತುತಕ್ಕೆ ಸಂಬ ಂಧಪ ಟ್ವಂತೆ ವೇತನ, ಗೇಣಿ, ಬಡ್ಡಿ, ಲಾಭ ಎಂಬುದಾಗಿ ವಿಂಗಡಿಸ : 
ಬಹುದು. : a 


\ 


ರಾಷ್ಟ್ರೀಯ ವೇತನ ನೀತಿ ಹಾಗೂ ಅದರ ಹಲವು ಸಮಸೆ ಗಳು ೪೧ 


3 ವರಮಾನ ನೀತಿಯು ದೇಶದ ಎಲ್ಲ ವರ್ಗಗಳ ಪ್ರಜೆಗಳ ಆರ್ಥಿಕ ಜೀವನದ ಮೇಲೆ ಸ 
' ಬೀರುತ್ತದೆ. ಏಕೆಂದರೆ ವರಮಾನ ನೀತಿಯು ದೇಶದ ಸಂಪತ್ತಿನ ಹಂಚಿಕೆಯಲ್ಲಿ ಪ್ರಮುಖ ಪಾತ 
| 4 ವಹಿಸುವುದು, ವರಮಾನ ನೀತಿಯು ಆರ್ಥಿಕ ಸಮಾನತೆ ತತ್ವ, ಆರ್ಥಿಕ ಬೆಳವಣಿಗೆ ಗತಿ, ಜು 

| ಆವರ್ತಗಳು-ಮುಂತಾದವುಗಳೆಲ್ಲದರ ಮೇಲೂ ಪ್ರಭಾವ ಬೀರುವುದು. ನಮ್ಮ ದೇಶದಂತಹ ಮಿಶ್ರ 
ಸ ಅರ್ಥವ್ಯವಸ್ಥೆ ಸಿಯಲ್ಲಿ ಸಮಾಜವಾದೀ ಸಮಾಜ ಸೃಷ್ಟಿಯನ್ನು ಧ್ಯೇಯವಾಗಿ ಹೊಂದಿರುವಲ್ಲಿ ಸಂಪತ್ತಿನ 
3 ಹಂಚಿಕೆಯಲ್ಲಿನ ಅಸಮತೋಲನವನ್ನು ತೊಡೆದು ಹಾಕುವುದರ ಜೊತೆಗೆ ಉತ್ಪಾದನೆ ವೃದ್ಧಿಸುವತ್ತ, 
we ಸಹ ಗಮನ ನೀಡಬೇಕು. ಈ ಎರಡೂ ಧ್ಯೇಯಗಳನ್ನು ಕಾರ್ಯಗತಗೊಳಿಸಲು ಪರಿಣಾಮಕಾರಿಯಾದ 

ಸರ್ಕಾರದ ತತ್ವ ಹಾಗೂ ನಿರ್ದೇಶನದ ಆವಶ್ಯಕತೆ ಕಂಡು ಬರುತ್ತದೆ. ಇಂತಹ ಒಂದು ಸಾರ್ವತ್ರಿಕ 

3 ನೀತಿಯ ಅನುಸರಣೆಯಿಂದ ಮಾತ್ರ ಇದು ಸಾಧ್ಯ. ಇಲ್ಲಿ ಆರ್ಥಿಕ ಹಾಗೂ ರಾಜಕೀಯ ಧೋರಣೆಗಳು . 
| ಪರಸ್ಪರ ಮಿಳಿತಗೊಳ್ಳು ವುದನ್ನು ಗಮನಿಸಬಹುದು. 


ತ್ತ ವೇತನ ಮತ್ತು ವರಮಾನ ನೀತಿಗಳು ಒಳಗೊಳ್ಳ ಬೇಕಾದ ಅಂಶಗಳು 


4 ವರಮಾನ ನೀತಿಯನ್ನು ರೂಪಿಸುವಾಗ ವೇತನವು ಅದರ ಮುಖ್ಯವಾದ ಅಂಗವಾಗುವುದರಿಂದ, 
3 ವೇತನ ಮಟ್ಟವನ್ನು ಸರಿಯಾದ ಆರ್ಥಿಕ ನೀತಿಗಳಿಗನುಗುಣವಾಗಿ ನಿರ್ಧರಿಸ ಬೇಕು. ಹೆಚ್‌. ಎ. ಟರ್ನರ್‌ ' 
.. ರವರ ಪ್ರಕಾರ, “ವೇತನ ಮಟ್ಟವು ಆರ್ಥಿಕಾಭಿವೃದ್ಧಿಯ ಅವಶ್ಯಕತೆಯನ್ನು ಪೂರೈಸಬೇಕಾದರೆ, 
| F ವೇತನ ಮಟ್ಟದ ರಚನೆಯು ಕಾರ್ಮಿ ಕರಿಗೆ ಸಿಗುವ ಪ್ರತಿಫಲ ಹ ಹಾಗೂ ಉತ್ಪಾ ದನೆಯತ್ತ ತ ಕಾಣಿಕೆಯ 
4 ನಡುವೆ ಸ ಸ್ಪಷ್ಟ ವಾದ ಸಂಬಂಧವನ್ನು ರೂಪಿಸಲೇಬೇಕು. ಹಾಗೂ ಅಂತಹ ವೇತನಮಟ ವು ಉತ್ಪಾದನೆಯ 
ಒಟ್ಟು ವೆಚ್ಚಕ್ಕೆ ಹಾಗೂ ಅರ್ಥವ್ಯ ವಸ್ಥೆ ಗೆ ವಿವಿಧ ತೆರನಾದ ಶ್ರಮಕ್ಕೆ ಇರುವ ನೈ ಜ ಮೌಲ್ಯ ಪ ಆಧಾರದ 
4 ಮೇಲೆ ರೂಪಿತವಾಗಬೇಕು. 4 ವೇತನ ನೀತಿಯು ಉದ್ಯೋಗಾವಕಾಶವನ್ನು ವೃದ್ಧಿಗೊಳಿಸ ಸಬೇಕಲ್ಲದೆ, 
' ಉದ್ಯೋಗಸ್ಥರು ಮತ್ತು ಉದ್ಯೋಗ ಪಡೆಯಲಿ ಲಿಚ್ಛಿಸುವ ಎಲ್ಲಾ ಶ್ರಮಗಾರರಿಗೂ” ಪ್ರಯೋಜನಕಾರಿ 
4 ಯಾಗಿರಬೇಕು. ಏಕೆಂದರೆ ಕಾಲಾನುಕ್ರಮದಲ್ಲಿ ಅನುಭವಿ ಮತ್ತು ನುರಿತ ಕಾರ್ಮಿ ಕರು ಉನ್ನತ ಹುದ್ದೆ 
ಗಳನ್ನು ಹೊಂದಬೇಕಾಗುವುದು. ಇಂತಹ ವೇತನ ನೀತಿಯು ಸ್ಪಷ್ಟವಾಗಿ ಕಾರ್ಮಿಕ ವರ್ಗದ ಜೀವನ 
೫ ಮಟ್ಟ ವನ್ನು ಉತ್ತಮಗೊಳಿಸಬೇಕಲ್ಲದೆ, ಅವರ ಸರಾಸರಿ ನೈಜ ಕೊಲಿ ಮಟ ವನ್ನು ಸುಧಾರಿಸಬೇಕು. 
.: ಆಗ ಮಾತ್ರ. ಕಾರ್ಮಿಕ ವರ್ಗ ET ದ್ವಿಯಪ್ರ ತಿಫಲವನ್ನು ಪಡೆಯಲು ಸಾಧ್ಯ. ಇಂತಹ ಯಾವುದೇ 
. ನಿರ್ದಿಷ್ಟ ತತ್ವದ "ಅಧಾರದ ಮೇಲೆ ಅವರಂಬಿತವಾಗದ ವೇತನ ಏರಿಕೆ ನಮ್ಮ ದೇಶದಲ್ಲಾದಂತೆ ಹಣ 
' ದುಬ್ಬ ರದಲ್ಲಿ "ಪರ ್ಯೈವಸಾನವಾಗುವುದು. 
ದೇಶದಲ್ಲಿನ ಒಟ್ಟು ಕೂಲಿ ಸರಕುಗಳ ಉತ್ಪಾದನಾ ಮಟ್ಟ ಮತ್ತು ಕಾರ್ಮಿಕರು ಗಳಿಸುವ ಒಟ್ಟು 
೫ ಕೊಲಿ ಮಟ್ಟಕ್ಕೆ ನೇರ ಸಂಬಂಧ ಕಲ್ಪಿಸಬೇಕು. ಏಕೆಂದರೆ ವೇತನದಲ್ಲಾಗ ುವ ಹೆಚ ಕಳವು ಕೂಲಿ ಮತ್ತು 
ಭೋಗ ಸರಕುಗಳ ಬೇಡಿಕೆ ಹೆಚ್ಚಿಸುವುದು. ಕೂಲಿ ಸರಕುಗಳ ಬೇಡಿಕೆಯು ಭೋಗ ಸರಕುಗಳಿಗಿರುವ 
 ಬೇಡಿಕೆಗಿಂತಲೂ ಹೆಚ್ಚಿನ ದರದಲ್ಲಿ ವೃದ್ಧಿಯಾಗುವುದು. ಹೇಗಂದರೆ ಪದೇ ಪದೇ ತುಟ್ಟೀಭತ್ಯ ಮತ್ತು 
' ಇತರೇ ಭತ್ಯಗಳಲ್ಲಾಗುವ ಏರಿಕೆಯು ಬೆಲೆ ಏರಿಕೆಯ ಪರಿಣಾಮವಾಗಿರುತ್ತದೆ. ಕಾಲಾನುಕ್ರಮದಲ್ಲಿ 
' ಯಾವುದೇ ವೇತನದ ಹೆಚ್ಚಳವು ಕೂಲಿ ಸರಕುಗಳಿಗೆ ಬೇಡಿಕೆ ವೃದ್ಧಿಸುವುದು. ಆದ್ದರಿಂದ ಒಟ್ಟು 
.. ಕಾರ್ಮಿಕರ ಸರಾಸರಿ ಅನುಭೋಗ ಪ ಶ್ರವೃತ್ತಿಯನ್ನು ಲೆಕ್ಕಿಸಿ ಅದನ್ನು ಕೂಲಿಮಟ್ಟದೊಡನೆ ಸಂಬಂಧಿಸಿದಾಗ, 
ಕೊಲಿ ಸರಕುಗಳಿಗೆ ಯಾವ ಪ್ರಮಾಣದಲ್ಲಿ ಬೇಡಿಕೆ ವೃದ್ಧಿ ಸಬಹುದು ಎಂಬ ವಿಚಾರ ಗೋಚರವಾಗು 
* ವುದು. ಈ ಸರಕುಗಳ ಪೂರೈಕೆಯಲ್ಲಿ ಯಾವುದೇ ಕೊರತೆ ಬೀಳದಂತೆ ಗಮನವಹಿಸಲು ಅವಕಾಶ 
' ದೊರಕುವುದು. ಆಗ ಈ ಸರಕುಗಳ ದಿಢೀರ್‌ ಬೆಲೆ ಏರಿಕೆಯನ್ನು ತಡೆಗಟ್ಟಲು ಅವಕಾಶ ಲಭಿಸುತ್ತದೆ. 
ಹಾಗೂ ಜಿಲೆ ಏರಿಕೆಯಿಂದ ಉಂಟಾಗುವ ವೇತನ ಏರಿಕೆ ಬೇಡಿಕೆಗೂ ಸಹ ಕಡಿವಾಣ ಹಾಕಬಹುದಾಗಿದೆ. 


ಶಿ 1H, V. Turner: Wage Trends: Wage Policies of Collective 
4 Bargaining: The problems for UDc’s: UN Publication : 1965. 


೪೨ ಮಾನವಿಕ ಕರ್ಣಾಟಕ 


ಕನಿಷ್ಠ ವೇತನ ಮಟ್ಟ ನೀತಿಯು ಕೌಶಲ್ಯವಿಲ್ಲದ ಅನನುಭವಿ ಕಾರ್ಮಿಕರ ಉದ್ಯೋಗಾವಕಾಶವನ್ನು 
ಸ್ತರಿ ಸುವಂತೆಯೂ, ಅಂತಹ ವಿಸ್ತರಣೆಯ ಗತಿಯು ಶಿ ಶೀಘ್ರವಾಗಿ ಡುತ ಇರಬೇಕು. ಜೆ 
ಹ ಕಾರ್ಮಿಕರು ಕೆಲಸಕ್ಕೆ ಬೇಕಾದ ಕೌಶಲ್ಯ ಹಾಗೂ ಅನುಭವವನ್ನು ಕಾಲಕ್ರಮದಲ್ಲಿ ಹೊಂದಲು 
ಸಹಕಾರಿಯಾಗುವಂತೆ ಕನಿಷ್ಠವೆ ವೇತನ ಮಟ್ಟ ದ "ರಚನೆಯು ತರ್ಕಬದ್ಧ ವಾಗಿ ರೂಪುಗೊಳ್ಳಬೇಕು. ' 
ಮೇಲೆ ಹೇಳಲಾದ ಹಿನ್ನೆಲೆಯಲ್ಲಿ ಕೆಲವು ಪರಿಹಾರಗಳನ್ನು ವೇತನ ನೀತಿಯ ಸಮಸ್ಯೆ ಗಳಿಗೆ | 
ಸೂಚಿಸಲು ಇಲ್ಲಿ ಪ್ರಯತ್ನಿಸಲಾಗಿದೆ. ಇಲ್ಲಿ ಸ ಚೆಗೆ ರಾಷ್ಟ್ರೀಯ ವೇತನ ನೀತಿಯನ್ನು ರೂಪಿಸ. 


6 
ಗ 
೧ 


ನೇಮಿಸಲಾದ ಚಕ್ರವರ್ತಿ ಸಮಿತಿಯ ಸಲಹೆಗಳನ್ನು ಕೊಡಲಾಗಿದೆ. ಚಕ್ರವರ್ತಿ ಸಮಿತಿಯು ಈಗಾಗಲೇ * 
ಕೇಂದ್ರ ಸರ್ಕಾರಕ್ಕೆ ತನ್ನ ಮಧ್ಯಕಾಲೀನ ವರದಿಯಲ್ಲಿ ಹಲವು ರೂಪುರೇಷೆಗಳನ್ನು ನೀಡಿದೆ. ಈ ಸಮಿತಿಯು | 
ವೇತನ ನೀತಿಯನ್ನು ರಾಷ್ಟ್ರೀಯ ವರಮಾನ ಮತ್ತು ಬೆಲೆಗಳೊಡನೆ ಸಮನ್ವಯಗೊಳಿಸುವುದನ್ನು * 
ಧ್ಯೇಂ ಯವನ ನ್ನಾಗಿ ಹೊಂದಿದೆ. ತ್ತೆ 


ಚಕ್ರವರ್ತಿ ಸಮಿತಿ ಸಲಹೆಗಳು 


೧. ನಿರ್ದಿಷ್ಟ ಗತಿಯ ಬೆಲೆ ಸಿ ರತೆ ಆಧಿಣಾಭಿ ನಿವೃದ್ರಿಯ ಹಾದಿ ಸುಗಮಗೊಳ್ಳಲು ಆವಶ್ಯಕ. 
ಬೆಲೆ ಸಿ ರವಾಗಿರಬೇಕಾದಲ್ಲಿ 0 ಲಾಭ, ಬಡ್ಡಿ ಹಾಗೂ ಗೇಣಿ-ಇವುಗಳಲ್ಲಿ ಅಧಿಕ ಏರಿಕೆ ಸಲ್ಲದು. ಏಕೆಂದರೆ 
ಈ ಎಲ್ಲ ಅಂಶಗಳೂ ಉತ್ಪಾದನಾ ವೆಚ್ಚದಲ್ಲಿ ಹೆಚ್ಚಳ - ಉಂಟುಮಾಡುವುವು. ಪರಿಣಾಮವಾಗಿ ೫ 
ಕೈಗಾರಿಕೆಯ ಉತ್ಪಾದಿತ ಸರಕುಗಳ ಬೆಲೆಯೂ ಏರುವುದು. "ಬೆಲೆ ಸ್ಟ ರತೆಯಿಂದಾಗಿ ಉತ್ಪಾದನಾ ೫ 
ವೆಚ ಹೆಚ್ಚಿದೆ. ಕ್ಷೆ ೈಗಾರಿಕೆಂ ಯ ಉತ್ಪಾದನಾ ಸಾಮರ್ಥ್ಯ ವೃದ್ಧಿ ಗೊಂಡು, ಅದರ ಅರ್ಧಭಾಗ ಸರಕುಗಳ 
ಬಿಲೆ ಇಳಿತಾಯದಲ್ಲಿ ಪರ್ಯವಸಾನವಾದಾಗ ಅಂತಹ ಸರಕುಗಳಿಗೆ ಪ್ರ ಪ್ರಪಂಚ ಮಾರುಕಟ್ಟೆ ಲಭ್ಯವಾಗುತ್ತ ದೆ. 
ಬೆಲೆ ಸ್ಟ ರತೆಯಿಂದುಂಟಾಗುವ ಕಡಿಮೆ ವೆಚ್ಚ. ಕೈಗಾರಿಕೆಯ ಉತ್ಪಾದನಾ ಸಾಮಥ್ಯ ೯ದ ವೃದ್ಧಿ -ಎರಡೂ 
ಕೂಡ "ಅನಿವಾರ್ಯವಾಗಿ ಕೆಲವು ಕೈ ಗಾರಿಕೆಗಳಲ್ಲಾಗುವ ಬೆಲೆ ಏರಿಕೆಯನ್ನು ಸಮಶೋಲಗೊಳಿಸೂ 
ಆದ್ದರಿಂದ ನಿರ್ದಿಷ್ಟಗತಿಯ ಬೆಲೆ: ಸ್ತಿ ರತೆ ಆರ್ಥಿಕಾಭಿವ ದ್ಧಿ ಗೆ ಚೇತನದಾಯಕವಾದುದು. 
೨. ದೇಶದಲ್ಲಿ ಪ್ರಸ್ತುತ ತುಟ್ಟೀಭತ್ಯ ನೀಡುತ್ತಿರುವುದನ್ನು ಗಮನಿಸಿದರೆ, ಈ ಕ್ರಮವು ಈಗಾಗಲೆ 
ಆಗಿರುವಂತೆ ಆದಿ ಅಂತ್ಯವಿಲ್ಲದ ಬೆಲೆ-ವೇತನದ ವಿಷವರ್ತುಲ (Wage-Price 51೩1ಕ್ಕೆ ' 
ದಾರಿ ಮಾಡಿಕೊಡುವುದು. ಆದ್ದರಿಂದ ತುಟ್ಟೀಭತ್ಯವನ್ನು ಪ್ರಾದೇಶಿಕ ಅನುಭೋಗ ಸೂಚ್ಯಂಕಕ್ಕೆ ' 

ಸಂಬಂಧಿಸಬೇಕು. ಏಕೆಂದರೆ ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ಜೀವನ ವೆಚ್ಚ ವು ವ್ಯತ್ಯಾಸವಾಗುತ್ತದೆ. ' 
ಹಾಗೂ ಈ ಮೊದಲೇ ಹೇಳದಂತೆ ಸರ್ಕಾರವು ಕೂಲಿ ಸರಕುಗಳ ಬೆಲೆ ಏರಿಕೆಯನ್ನು Be 
ಗ ತಡೆಹಿಡಿಯಬೇಕು. 
ಮ ದೇಶದಲ್ಲಿ ತುಟ್ಟೀಭ ನತ್ಯವನ್ನು ಬೆಲೆ ಏರಿಕೆಯಿಂದ ನೈಜ ಕೂಲಿಯನ್ನು ರಕ್ಷಿಸಲು ನೀಡ ' 

ಲಾಗ ಎ ಚಕ್ರ ವರ್ತಿ ಸಮಿತಿಯು ಇನ್ನು "ಮುಂದೆ ತುಟ್ಟೀಭತ್ಯ ವನ್ನು ನೀಡುವಾಗ ಈ ಕೆಳಗೆ ಹೇಳಿರುವ 
ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳ ಬೇಕೆಂದು ಒತ್ತಿ ಹೇಳಿದೆ. | 


RR 


(ಅ) ತುಟ್ಟಿ ೀಭತ್ಯವು ಮೂಲವೇತನದ ಆಧಾರದ ಮೇಲೆ ಶೇಕಡಾವಾರು ಪ್ರಮಾಣ 
ದಲ್ಲಿ ನಮೂದಿತವಾಗಬೇಕೇ ಹೊರತು ನಿರ್ದಿಷ್ಟವಾದ ಮೊತ್ತವಾಗಿರಬಾರದು. ' 

(ಆ) ತುಟ್ಟೀಭತ್ಯದ ಶೇಕಡಾವಾರು ಪ್ರಮಾಣವು ಮೂಲವೇತನದ ಮೊತ್ತಕ್ಕೆ 
ಅನುಗುಣವಾಗಿ ಬದಲಾವಣೆ ಹೊಂದಬಹುದು. ಕನಿಷ್ಠ ವೇತನ ಪಡೆಯುವವರಿಗೆ | 
ತುಟ್ಟೀಭತ್ಯದ ಪ್ರಮಾಣವು. ಬೆಲೆ ಏರಿಕೆಗೆ ಸಮಪ್ರಮಾಣದ್ದಾ ಗಿರಬೇಕು. 
ಆಂದರೆ ಶೇ. ೧೦೦  -ಪರಿಹಾರವಾಗಬೇಕು.೧೦೦೦ ರೂಪಾಯಿಗಳಿಗಿಂತ 
ಮೇಲ್ಪಟ್ಟು ಮೂಲವೇತನ ಪಡೆಯುವವರಿಗೆ ಯಾವುದೇ ಸಂದರ್ಭದಲ್ಲೂ : 
ಕೂಡ ತುಟ್ಟೀಭತ್ಕ ನೀಡಕೂಡದು. ಈ ಕ್ರಮವನ್ನು ಕೈಗೊಂಡಲ್ಲಿ ಮೂಲ 
ವೇತನದಲ್ಲಿನ ಭಾರೀ ಅಂತರವನ್ನು ಕಡಿಮೆ ಮಾಡಲು ಸಾಧ್ಯ. | 


\ 


ರಾಷ್ಟ್ರೀಯ ವೇತನ ನೀತಿ ಹಾಗೂ ಅದರ ಹಲವು ಸಮಸ್ಯೆ ಗಳು ೪೩ 


(ಇ) ತುಟ್ಟೀಭತ್ಯವನ್ನು ಜೀವನ ಮಟ್ಟದ ಸೂಚ್ಯಂಕಕ್ಕೆ ಸಂಬಂಧಿಸಬೇಕು. ಜೊತೆಗೆ 
ಕಾರಿ ರಿಗೆ. ತುಟಿ ಶ್ಟೀಭತ್ಯವನ್ನು ನೀಡುವಾಗ ಜಾ ಬಗೆಯ ಸೂಚ ಓ0ಕಗಳನ್ನು 
ಬಳಸುವುದು ಸೂಕ್ತ. ಏಕೆಂದರೆ ೩ ಮತ್ತು ೪ನೇ ದರ್ಜೆ ಕಾರಿ ಕರ ಜೀವನಮಟ್ಟ 
. ಸೂಚ್ಯಂಕ ರೂಪಿಸಿ ಆ ಮೂಲಕ ಬೆಲೆ ಏರಿಕೆಯುಂಟಾದಾಗ ಅವರಿಗೆ ಪೂರ್ಣ 
ಪ್ರಮಾಣದ. ಪರಿಹಾರ ಒದಗಿಸಿ ಅವರುಗಳ ನೈಜ ಕೂಲಿ ರಕ್ಷಿಸಬಹುದು. 

0ತೆಯೇ ಮ್ಯಾನೇಜಿರಿಯಲ್‌ ಹಾಗೂ ಇತರ ಉನ್ನತ ಹುದ್ದೆ ಹೊಂದಿರು 
ನ ಬೇರೆ ಹೋ [ಂಕವನ್ನು ರೂಪಿಸಿ ಅವರಿಗೆ ಬೆಲೆ ಏರಿಕೆಯುಂಟಾದಾಗ 
ನೀಡುವ ಪರಿಹಾರದ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇಲ್ಲಿ 
ಗಳಿಕೆಯ ಆಧಾರದ ಮೇಲೆ ಕಾರಿ ಕರನ್ನು ಮೂರು ಭಾಗವಾಗಿ ವಿಂಗಡಿಸ 
ಬಹುದು-ರೂ. ೨೫೦ಕ್ಕಿಂತ ಕಡಿಮೆ ಗಳಿಕೆ ಇರುವವರನ್ನು ಒಂದು ಗುಂಪಾಗಿಯೂ, 
ರೂ. ೨೫೦-೧೦೦೦ ಗಳಿಕೆ ಇರುವವರನ್ನು ಮತ್ತೊಂದು ಗುಂಪಾಗಿಯೂ, 
ಹಾಗೂ ರೂ ೧೦೦೦ಕ್ಕಿಂತ ಮೇಲ್ಪಟ್ಟು ವೇತನ ಪಡೆಯುವರನ್ನು ಇನ್ನೊಂದು 
ಗುಂಪಾಗಿಯೂ ವರ್ಗೀಕರಿಸಬಹುದು. ಇದೇ ರೀತಿ ಬೇರೆ ತೆರನಾದ ಸೂಚ್ಯಂಕ 
ಗಳನ್ನು ದೈಹಿಕ ಶ್ರಮ ಬೇಕಾದ ಕೆಲಸಗಳಿಗೂ ಹಾಗೂ ಬೌದ್ಧಿಕ ಶ್ರಮ 
ಬೇಕಾಗುವ ಕೆಲಸಗಳಿಗೂ ಬಳಸುವುದು ಅತ್ಯಂತ ಸಮಂಜಸವೆನಿಸುವುದು. 

(ಈ) ತುಟಿ ಕೀಭತ್ಯ ನೀಡಿಕೆಯ ಪ್ರಶ್ನೆಯನ್ನು ಬೆಲೆಗಳಲ್ಲಿ ೫ ಪಾಯಿಂಟುಗಳ ಏರಿಕೆ. 
ಯುಂಟಾದಾಗ ಮೂರು ತಿಂಗಳ ಚಾಲಿತ ಸರಾಸರಿ ಏರುಪೇರುಗಳನ್ನು ಹೊಸ 
ಸೂಚ್ಯಂಕದ ಪ್ರಕಾರ (೧೯೭೩-೭೪ ಮೂಲವರ್ಷವಾಗಿ ಆಧರಿಸಿ) ಪರಾಮರ್ಶಿಸ 
ಬಹುದು. 

೩. ತರ್ಕಬದ್ಧವಾದ ರಾಷ್ಟ್ರೀಯ ವೇತನ ನೀತಿಯು ವೇತನ ರಚನೆಯಲ್ಲಿ ಭಾರೀ ಅಂತರವನ್ನು 

ಹೋಗಲಾಡಿಸಲು ಶಕ್ತವಾಗಿರಬೇಕು. ವೇತನ ರಚನೆಯಲ್ಲಿನ ಭಾರೀ ಅಂತರವನ್ನು ಈ ಕೆಳಗಿನ ಕ್ರಮಗಳ 

ಅನುಷ್ಕಾನದಿಂದ ಕ್ರಮೇಣವಾಗಿ ಹೋಗಲಾಡಿಸಬಹುದು: 

| (ಅ) ದೇಶದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಕ್ರಮಕ್ಕನುಸಾರವಾಗಿ ಅತ್ಯಂತ ಕನಿಷ್ಠ 
ಮೂಲವೇತನ ಮಟ್ಟದಲ್ಲಿ ತುಟ್ಟೀಭತ್ಯದ ಒಟ್ಟು ಮೊತ್ತವು ಕನಿಷ್ಠ ಮೂಲ 
ವೇತನಕ್ಕೆ ಸಮವಾಗಿರುವುದೂ ಕೆಲವು ಸಂದರ್ಭಗಳಲ್ಲಿ ಹೆಚ್ಚಾ ಗಿರುವುದೂ 
ಕಂಡು ಬರುವುದು. ಆದ್ದರಿಂದ ಮೂಲವೇತನದಲ್ಲಿನ ಭಾರೀ ಅಂತರವನ್ನು 
ಹೋಗಲಾಡಿಸಲು ಸರ್ಕಾರ ತುಟ್ಟೀಭತ್ಯವನ್ನು ೧೯೭೩-೭೪ರ ಮಟ್ಟದ 
ಮೂಲವೇತನದೊಂದಿಗೆ ಸೇರಿಸಬೇಕಲ್ಲದೆ, ಕಾರ್ಮಿಕರ ಜೀವನ ವೆಚ್ಚ ಅತ್ಯಂತ 
ದುಬಾರಿಯಾಗದಿರುವಂತೆ ಗಮನ ವಹಿಸುವುದು ಟೂ 

(ಆ) ಮೂಲವೇತನ ಮಟ್ಟಕ್ಕನುಸಾರವಾಗಿ ವಾರ್ಷಿಕ ವೇತನ ಹೆಚ್ಚಳವನ್ನು ಬೇರೆ 
ಬೇರೆ ಪ್ರಮಾಣದಲ್ಲಿ ಕೊಡುವುದರಿಂದಲೂ ಹೋ sr ಮಟ್ಟದಲ್ಲಿನ 
ಅಂತರವನ್ನು ಕಡಿಮೆ ಮಾಡಬಹುದು. ಆದ್ದರಿಂದ ಅತಿ ಕಡಿಮೆ ವೇತನ 
ಪಡೆಯುವವರಿಗೆ ಹೆಚ್ಚು ವಾರ್ಷಿಕ ವೇತನ ಹೆಚ್ಚಳ ದರವನ್ನೂ, ಇದಕ್ಕಿಂತ 
ಇನ್ನೂ ಹೆಚ್ಚು ಗಳಿಕೆಯಿರುವವರಿಗೆ ವಾರ್ಷಿಕ ವೇತನ ಹೆಚ್ಚಳ ದರವನ್ನು ಕಡಿಮೆ 
ಗೊಳಿಸಬೇಕಲ್ಪದೆ ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಹೆಚ್ಚು ವೇತನ ಪಡೆಯುವವರಿಗೆ 
ವಾರ್ಷಿಕ ವೇತನ ಹೆಚ್ಚಳ ಕೂಡದ ಇಂತಹ ಕ್ರಮದ ಅನೂಚಾನವಾದ 
ಅನುಸರಣೆಯಿಂದ ಮಾತ್ರ ಎಟ ಮೂಲವೇತನ ರಚನೆಯಲ್ಲಿನ 
ಭಾರೀ ಅಂತರವನ್ನು ಕೊನೆಗಾಣಿಸಿ, ತರ್ಕಬದ್ಧವಾದ ಮೂಲವೇತನದಲ್ಲಿನ 
ಅಂತರವನ್ನು ವಿವಿಧ ತೆರನಾದ ಕೆಲಸಗಳಿಗೆ ೭ ಬೇಕಾಗುವ ವೃತ್ತಿ ಕೌಶಲ್ಯಕ್ಕೆ 


X 


ಡೆ (3 


ದ್ದ ಮಾನವಿಕ ಕರ್ಣಾಟಕ 


ಸಂಬಂಧಿಸಿ, ವಿವಿಧ ಕೆಲಸಗಳ ನಡುವಿನ ವೃತ್ತಿಕೌಶಲ್ಯ-ವೇತನ ವ್ಯತ್ಯಾಸ 
ಕಾಪಾಡಿಕೊಂಡು ಬರಬಹುದು. 
(ಇ) ವೃತ್ತಿ ಕೌಶಲ್ಯ ಮತ್ತು ವೇತನ ಮಟ್ಟದ ನಡುವಿನ ಅಂತರವನ್ನು ಕಾಪಾಡಿ 
ಕೊಂಡು ಬರಲು ಸಮಿತಿಗಳನ್ನು ನೇಮಿಸಬೇಕಲ್ಲದೆ, ಇಂತಹ ಸಮಿತಿಗಳು ॥ 
ವೇತನದ ಅಂತರವನ್ನು ತರ್ಕಬದ್ಧ ವಾಗಿ ರೂಪಿಸಲು ವಿವಿಧ ತೆರನಾದ ಕೆಲಸ 
ಗಳಿಗೆ ಬೇಕಾಗುವ ಅನುಭವ, ವಿದ್ಯಾರ್ಹ ತೆ, ಜವಾಬ್ದಾರಿ ನಿರ್ವಹಣ ಶಕ್ತಿ, ೫ 
ದೇಹದಾರ್ಥ್ಯತೆ ಮುಂತಾದ ಅಂಶಗಳನ್ನು ಆಧಾರವಾಗಿಟ್ಟು ಕೊಳ್ಳಬೇಕು. ಈ ೫ 
ಅಂಶಗಳನ್ನು ಕೆಲಸ ಮಾಡುವ ಶಕ್ತಿಯನ್ನು ನಿರ್ಧರಿಸುವ ಅಂಶಗಳೆಂದು. 
ಕರೆಯುವರು. ಮುಕ್ತ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ನೀಡಿಕೆಗಳಿ ' 
ಗನುಸಾರವಾಗಿ ಕೆಲವು ಸಂದರ್ಭಗಳಲ್ಲಿ ಅತ್ಯಂತ ಜವಾಬ್ದಾರಿಯುತ ಹಾಗೂ 
ಕೌಶಲ್ಯ ಬೇಕಾಗುವ ಕೆಲಸಗಳಿಗೆ ಕಾರ್ಮಿಕರು ದೊರಕುವುದಿಲ್ಲ. ಆಗ ಅವರ ಸೇವೆ ೫ 
ಯನ್ನು ಪಡೆಯುವುದಕ್ಕಾಗಿ ಸ್ವಲ್ಪ ಹೆಚ್ಚು ವೇತನ ನೀಡುವುದು ಅನಿವಾರ್ಯ * 
ವಾಗುತ್ತದೆ. 


ಮೇಲೆ ತಿಳಿಸಲಾದ ವೇತನ ಮಟ್ಟ ರಚನೆಯನ್ನು ಸೃಜಿಸಿ, ಆರ್ಥಿಕ ಬೆಳವಣಿಗೆಗೆ ಅದು ಪೂರಕ ೫ 
ವಾಗಿರುವಂತೆ ಮಾಡಲು ವಿವಿಧ ಕೆಲಸಗಳನ್ನು ಅನುಕ್ರಮವಾಗಿ ವಿಂಗಡಣೆ ಮಾಡಬೇಕಾಗುವುದು. ' 
ಇಂತಹ ವಿಂಗಡಣಾ ಕ್ರಮವು ತಾಂತ್ರಿಕ, ಮ್ಯಾನೇಜಿರಿಯಲ್‌ ಹಾಗೂ ಆಡಳಿತರಂಗದಲ್ಲಿನ ನೌಕರರಿಂದ 
ಹಿಡಿದು ಕನಿಷ್ಠ ವೇತನವನ್ನು ಪಡೆಯುವ ಅನನುಭವಿ ಹಾಗೂ ದೈಹಿಕ ಶ್ರೆಮಗಾರರನ್ನೂ ಒಳಗೊಂಡಿರ ' 
ಬೇಕು. ಆನಂತರ ಕೈಗಾರಿಕೆ, ಆಡಳಿತ ವಿಭಾಗ ಇವುಗಳಿಗೆ ತಕ್ಕಂತೆ ವಿವಿಧ ಹುದ್ದೆ ಗಳನ್ನು ವರ್ಗೀಕರಿಸಿ : 
ಅನುಕ್ರಮಗೊಳಿ ಸಬಹುದು. ಈ ಒಂದು ಕೆಲಸವನ್ನು ಯಶಸ್ವಿ ಯಾಗಿ ನಿರ್ವಹಿಸಿದಲ್ಲಿ ಆರ್ಥಿಕಾಭಿವೃದ್ಧಿಗೆ 

ಕವಾದ ವೃತ್ತಿ ಕೌಶಲ್ಯ ವೇತನ ಮಟ್ಟ ರಚನೆಯಲ್ಲಿನ "ವ್ಯತ್ಯಾಸಗಳನ್ನು ತರ್ಕಬದ್ಧ ವಾಗಿ ರೂಪಿಸಿ 
ಅದನ್ನು ಕಾಪಾಡಿಕೊಂಡು ಸಲು ಸಾಧ ವಾಗುವುದು. 


೪. ಆರ್ಥಿಕಾಭಿವೃದ್ಧಿಯ ಲಾಭಾಂಶ (Growth Dividend) 


ಆರ್ಥಿಕಾಭಿವೃದ್ಧಿಯ ಪ್ರತಿಫಲವು ದೇಶದ ಕಾರಿ ಒಶವರ್ಗಕ್ಕೆ ದೊರಕಲು ಯಾವುದಾದರೂ ಸೂಕ್ತ ' 
ವ್ಯವಸ್ಥೆಯನ್ನು ರೂಪಿಸುವ ಹೊಣೆ ರಾಷ್ಟ್ರೀಯ ವೇತನ ನೀತಿಯದ್ದಾಗಿರುತ್ತದೆ. ಈ ಕ್ರಮವನ್ನು ' 
ಚಕ್ರ ವರ್ತಿ ಸಮಿತಿ ತನ್ನ ಮಧ್ಯಕಾಲೀನ ವರದಿಯಲ್ಲಿ ಸೂಚಿಸಿದೆ. ಈ ಆರ್ಥಿಕಾಭಿವೃ ದ್ಧಿಯ ಲಾಭಾಂಶವು ' 
ರ ಕನ ಮೋ ಲವೇತನದ ಶೇಕಡ ಭಾಗವಾಗಿರಬೇಕು. ಈ ಶೇಕಡಾ ಭಾಗವು ಕಾರಿ ಕನ ಅಂದಾಜು ' 
ಡಿದ ಶೇಕಡ ಖಾಸಗಿ ಅನುಭೋಗ ಮಟ್ಟದ ಬೆಳವಣಿಗೆ ಆಧಾರದ ಮೇಲೆ ರೂಪುಗೊಳ್ಳ ಬೇಕು. ' 

್ಲಿ ಗೊತ್ತುಪಡಿಸುವಾಗ ಕಾಲಾನುಕ್ರಮದಲ್ಲುಂಟಾಗುವ ಬೆಳವಣಿಗೆಗೆ ತಕ್ಕಂತೆ ಕಾರ್ಮಿ ಕ ವರ್ಗ ' 

ಸಂತ ವ (ಅ) ಮೂರು ಅಥವ ಐದು ವಷ ೯೯ಗಳಿಗೊಮ್ಮೆ ಕನಿಷ್ಠ ವೇತನ ಏರಿಕೆ (ಆ) ಲಾಭದಲ್ಲಿನ | 
ಕಾರ್ಮಿಕರ ಪಾಲು ಅಥವ ಬೋನಸ್‌-ಈ ಎರಡೂ ಅಂಶಗಳನ್ನು ಗಮನದಲ್ಲಿಟ್ಟು ಕೊಳ್ಳ ಬೇಕು. 


ಪ್ರತಿ ೧೦ ವರ್ಷಗಳಿಗೊಮ್ಮೆ ಈ ಆರ್ಥಿಕಾಭಿವೃದ್ಧಿಯ ಲಾಭಾಂಶವನ್ನು ಮೂಲವೇತನದೊಂದಿಗೆ . 
ಸೇರಿಸಬೇಕಲ್ಲದೆ, ಚಕ್ರವರ್ತಿ ಸಮಿತಿ: ಪ್ರಕಾರ ಇಂತಹ ಕ್ರಮವು ಕಾರ್ಮಿಕರು ತಮ್ಮ ಗಮನವನ್ನು ಉತ್ಪಾದನೆ 
ಹೆಚ್ಚಿ ಸುವತ್ತ ನೀಡಲು ಸಹಾಯಕವಾಗುವುದಲ್ಲದೆ ವೇತನ ಮಟ್ಟ ದಲ್ಲಿ ಲಿನ ಭಾರಿ "ಅಂತರವನ್ನು ನಿವಾರಿಸಲು 
ಸಹಕಾರಿಯಾಗುವುದು. ಆರ್ಥಿಕಾಭಿವೃದ್ಧಿಯ ಲಾಭಾಂಶವನ್ನು “ಶೇ. ೧.೫ ಅಥವ ಶೇ. ೩ರ ದರದಲ್ಲಿ 

ಉತ್ಪಾದನೆ ಹೆಚ್ಚಾದಂತೆಲ್ಲಾ ನೀಡಿದರೆ ಅದೇನೂ ಬೆಲೆಯೇರಿಕೆಗೆ ಕಾರಣವಾಗದು. | 


೫. ಚಕ್ರವರ್ತಿ ಸಮಿತಿಯು ವೇತನ ಬೋರ್ಡುಗಳ ರಚನೆಯು ಯಾವುದೇ ವೇತನ ಮಟ ವನ್ನು ಸ 
ನಿಗದಿಗೊಳಿಸಲು ಯಾವುದಾದರೂ ಕೈಗಾರಿಕೆ ಅಥವ ಅದರ ಘಟಕದ ಮಟ ತದಲ್ಲಿ ಉಪಯುಕ್ತ ಸಂಸ್ಥೆ ' 


[a 
ಅ 


ರಾಷ್ಟ್ರೀಯ ವೇತನ ನೀತಿ ಹಾಗೂ ಅದರ ಹಲವು ಸಮಸ್ಯೆಗಳು ೪೫. 


ಗಳಾಗಿ ಕೆಲಸ ಮಾಡಲು ಅರ್ಹ ನ್ಯ ಸುತ್ತವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಆದುದರಿಂದ 
ರಾಷ್ಟ್ರೀಯ ವೇತನ ನೀತಿಯನ್ನು ಸ್ಪಷ್ಟವಾಗಿ ನಿರೂಪಿಸಿ, ಈ ಸಮಿತಿಗಳು ಅದನ್ನು ಜಾರಿಗೊಳಿಸುವಂತೆ 


ನಿರ್ಬಂಧ ಹೇರಿ, ಕೈಗಾರಿಕೆ ಅಥವ. ಘಟಕದ ಮಟ್ಟದಲ್ಲಿ ಕ್ರಮ ತೆಗೆದುಕೊಳ್ಳಲು ಅವುಗಳಿಗೆ ಅವಕಾಶ 
' ನೀಡುವುದು ಸಮಂಜ ಸವೆನಿಸುತ್ತದೆ. 


ಬ ೬, ಚಕ್ರವರ್ತಿ ಸಮಿತಿಯು ದೇಶದಲ್ಲಿ ವೇತನ ನೀತಿಯನ್ನು ಅನುಷ್ಠಾನಕ್ಕೆ ತರಲು ಹಾಗೂ 
' ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ರಾಷ್ಟ್ರ ಮಟ್ಟ ದಲ್ಲಿ ವೇತನ ಸಮಿತಿಯೊಂದರ 
' ಅವಶ್ಯಕತೆಯನ್ನು ಮನಗಂಡಿದೆ. ಇಂತಹ ಸಮಿತಿಯು ಪೂರ್ಣಾವಧಿಯ ಸಂಸ್ಥೆ ಯಾಗಿ ಕೆಲಸ ಮಾಡಲು 
ಎಲ್ಲಾ ಸವಲತ್ತು ಗಳನ್ನು ಕೊಟ್ಟು ಅದನ್ನು ಕೇಂದ್ರ ಸರ್ಕಾರದ ಕಾರಿ ಕ ಖಾತೆಯ ನಿರ್ದೇಶನದಂತೆ 
4 ಕಾರ್ಯಮಾಡಲು ಅವಕಾಶ ಮಾಡಿಕೊಡಬೇಕು. ಅಂತೆಯೇ ರಾಜ ಸರ್ಕಾರಗಳೂ ಕೂಡ ಅದೇ ತೆರನಾದ 
3 ಒಂದೊಂದು ಪ್ರ ರ್ಣಾವಧಿಯ ಸಮಿತಿಯನ್ನು ತಮ್ಮ ಕಾರ್ಮಿಕ ಖಾತೆಯಲ್ಲಿ ರೂಪಿಸಿಕೊಂಡು ಕೇಂದ್ರೀಯ 
"ಸಮಿತಿಯ ಸಹಕಾರ ಹಾಗೂ ನಿರ್ದೇಶನದೊಂದಿಗೆ ಕೆಲಸ ಮಾಡುವುದು ಇಂದಿನ ಸಮಯದಲ್ಲಿ 
' ಅತ್ಯಂತ ಅವಶ್ಯಕವೂ ಹಾಗೂ ಜರೂರಾಗಿ ಕೈಗೊಳ್ಳಬೇಕಾದ ಕ್ರಮವೂ ಆಗಿದೆ.5 


ಸ ೭. ಕಾರ್ಮಿಕರ ಶ್ರಮದಿಂದ ಉಂಟಾಗುವ ಉತ್ಪಾದನೆಯಲ್ಲಿನ ಹೆಚ್ಚಳಕ್ಕೂ ವೇತನದಲ್ಲಿನ 
3 ಯಾವುದೇ ಹೆಚ್ಚ ೪ಕ್ಕೂ ನೇರವಾದ ಹಾಗೂ ಸ್ಪಷ್ಟವಾದ ಸಂಬಂಧ ಎರದು / ಆವಶ್ಯಕ: 
3 ಇದರಿಂದಾಗಿ ಉತ್ಪಾ ದನೆಯಲ್ಲಿನ ಹೆಚ್ಚಳವನ್ನು ಗುರ್ತಿಸಲು ಯಾವುದೇ ಒಂದು ಕೈಗಾರಿಕೆ ಸ್‌ ನ 
.. ಸಕ್ಕರೆ ಕೈಗಾರಿಕೆ) ಮತ್ತು ಒಂದು ನಿರ್ದಿಷ್ಟ ಪ್ರ ಪ್ರದೇಶವನ್ನು (ಯಾವುದೇ ರಾಜ್ಯ, ಉದಾ: ಕರ್ನಾಟಕ. 
¥ ಗಣನೆಗೆ ತೆಗೆದುಕೊಳ್ಳು ವುದು ಸೂಕ್ತವಾದ ಕ್ರಮವೆನಿಸುತ್ತದೆ. ನಮ್ಮ ದೇಶ ದಲ್ಲಿ ಇಂತಹ ಕ್ರಮವು 
ಕಾರ್ಮಿಕ ವರ್ಗಕ್ಕೆ ಅವಶ್ಯ ವಾದ ಉತ್ತೇಜನ ನೀಡಿ ಉತ್ಪಾದನೆ ಹೆಚಿ $ ಸುವುದಕ್ಕೆ ಅವಕಾಶ ಒದಗಿಸುವುದು. 
3 ಉತ್ಪಾದನೆಗೆ ನಶಿಸಿ ವೇತನದ ಹೆಚ್ಚ ಕ್ವಳವು ಕೆಲವು ಸೂಕ್ತ ಅಂಶಗಳ ಆಧಾರದ ಮೇಲೆ ಅವಲಂಬಿತ 
ವಾಗಬೇಕು. ಇಂತಹ ಅಂಶಗಳನ್ನು ರಿಸರ್ವ್‌ ಬ್ಯಾಂಕಿನಿಂದ ಬಿ. ಕೆ. ಮದನ್‌ರವರ ನೇತೃತ್ವದಲ್ಲಿ 
ಹ. pe ಸಮಿತಿಯು "ವರಮಾನ ಹಾಗೂ ಬೆಲೆ ನೀತಿ' ಎಂಬ ಹೊತ್ತಿಗೆಯಲ್ಲಿ ಈ ಕೆಳಕಂಡಂತೆ 
(ಅ) ಉತ್ಪಾದನೆಗೆ ಸಂಬಂಧಿಸಿದ ವೇತನ ಮಟ್ಟವು ಆರ್ಥಿಕವಾಗಿ ಮತ್ತು ಸಾಮಾಜಿಕ 
ವಾಗಿ ಒಪ್ಪತಕ್ಕದ್ದಾಗಿರಬೇಕಲ್ಲದೆ, ಅಂತಹದನ್ನು ಅವಕಾಶವಿರುವೆಡೆಗಳಲ್ಲೆಲ್ಲಾ 
ಜಾರಿಗೆ ತರಲು ಕ್ರಮ ತೆಗೆದುಕೊಳ್ಳಬೇಕು. 


(ಆ), ಉತ್ಪಾದನೆಯ ಹೆಚ್ಚ ಳದಿಂದ ಉಂಟಾಗುವ ವೇತನದಲ್ಲಿನ ಹೆಚ್ಚ ಳದ ಪ್ರಮಾಣವು 
"ಕಾರ್ಮಿಕನು ಪುನಃ ಉತ್ಪಾ ದನೆ ಹೆಚ್ಚಿ ಸುವತ್ತ ಆಸಕ್ತಿ 'ವಹಿಸಲು ಅನುವು ಮಾಡಿ 
ಕೊಡುವ ಪ್ರಮಾಣದಲ್ಲಿರಬೇಕು. 

(ಇ) ಯಾವುದೇ ಕೈಗಾರಿಕಾ ಘಟಕದಲ್ಲಿ ಉತ್ಪಾದನೆ ಹೆಚ್ಚಿದಲ್ಲಿ, ಅಂತಹ ಹೆಚ್ಚಳವು 
ಆ ಘಟಕವು "ತನ ಸಾಮರ್ಥ್ಯ ಮತ್ತು ದಕ್ಷತೆಯನ್ನು ರೂಢಿಸುವತ್ತ ಅದು 


ದ 


ಮಾಡ್ತಿದ ಪ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಹಿಂತಿರುಗಿಸಿಕೊಡುವುದಾಗಿರಬೇಕು. 


(ಈ) ಕೈಗಾರಿಕಾ ಘಟಕವೊಂದರ ಉತ್ಪಾದನೆ ಹೆಚ್ಚಿದ ನಂತರ ಈ ಹೆಚ್ಚಳದಲ್ಲಿ 
ಕಾರ್ಮಿ ಕರ ಪಾಲು ಹಾಗೂ ಉದ್ಯಮಿಗಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇವೆರಡನ್ನೂ 
ತೆಗೆದ ಬಳಿಕ ಉಳಿದ ಹೆಚ್ಚುವರಿಯು ಸ ಸಮಾಜದ ಏಳಿಗೆ ಅಂದರೆ ಘಟಕದ 


5 Chakravarthy: Report of the Interim Committee on 
National Wage Policy 1 Main stream. 


ಹ ಮಾನವಿಕ ಕರ್ಣಾಟಕ ಡೆ 


ಪದಾರ್ಥದ ಬೆಲೆ ಇಳಿತಾಯ, ಸರಕಿನ ಗುಣಮಟ್ಟ ಸುಧಾರಿಸುವಿಕೆ ಹಾಗೂ 
ಹೆಚ್ಚು ಹೆಚ್ಚು ವಿದೇಶಿ ವಿನಿಮಯ ಗಳಿಕೆ-ಮುಂತಾದವುಗಳಲ್ಲಿ ಪರ್ಯವಸಾನ 
ವಾಗಬೇಕು.6 | 


ದೇಶದಲ್ಲಿ ವಿವಿಧ ವರ್ಗಗಳ ವರಮಾನ ಮಟ್ಟವನ್ನು ರೂಪಿಸುವಾಗ ಉತ್ಪಾದನೆ ಜೊತೆಗೆ ಜನತೆ 
ಸಾಮಾಜಿಕವಾಗಿ ಉತ್ತಮಗೊಳ್ಳಲು ಭರಿಸಲೇಬೇಕಾದ ವೆಚ್ಚ ಹಾಗೂ ಆರ್ಥಿಕವಾಗಿ ದಕ್ಷತೆಯನ್ನು 
ಕಾರ್ಮಿಕ ವರ್ಗ ರೂಢಿಸಿಕೊಳ್ಳಲು ನೀಡಬೇಕಾದ ಉತ್ತೇಜನಕಾರಕವಾದ ಸಂದಾಯಗಳನ್ನೂ ಪೂರ್ಣ 
ವಾಗಿ ಕಡೆಗಣಿಸುವಂತಿಲ್ಲ. ಆದ್ದರಿಂದ ನಿರ್ದಿಷ್ಟವಾದ ಉತ್ಪಾದನಾ ಹಾಗೂ ಬೆಲೆ ನೀತಿಗಳು ವರಮಾನ 
ನೀತಿಯು ಪರಿಣಾಮಕಾರಿಯಾಗಬೇಕಾದರೆ ಅವಶ್ಯಕವೆನಿಸುವುವು. ಏಕೆಂದರೆ, ಬೆಲೆ ಏರಿಕೆಂ 
ವರಮಾನವನ್ನು (ಕೊಳ್ಳುವ ಶಕ್ತಿಯ ಮೂಲಕ) ಕುಗ್ಗಿಸುವುದೇ ಅಲ್ಲದೆ ವರಮಾನದ ವಿತರಣೆಯಲ್ಲಿ 
ಅಸಮತೋಲನವನ್ನುಂಟು ಮಾಡುವುದು. ಈ ಸಮಸ್ಯೆಯನ್ನು ಪರಿಹರಿಸುವುದಕ್ಕೋಸ್ಕರವಾಗಿ' 
ವರಮಾನ. ಬಂಡವಾಳ ಹೂಡಿಕೆ. ಉತ್ಪಾದನೆ ಹಾಗೂ ಬೆಲೆ ನೀತಿಗಳು ಒಂದಕ್ಕೊಂದು ಪೂರಕವಾಗಿ 
ಪರಸ್ಪರ ಧ್ಯೇಯಗಳನ್ನು ಅನುಷ್ಠಾನಕ್ಕೆ ತರಲು ಸುಭದ್ರವಾದ ಸಂಬಂಧವನ್ನು ಹೊಂದಿರಬೇಕು. 

ಒಟ್ಟಿನಲ್ಲಿ ಹೇಳುವುದಾದರೆ, ಸರ್ಕಾರವು ಇನ್ನು ಮುಂದಾದರೂ ಅರೆ ಮನಸ್ಸಿನ ನೀತಿಗಳನ್ನು 
ಅನುಸರಿಸಿ ಸಮಸ್ಯೆಗಳನ್ನು ತೀವ್ರಗೊಳಿಸುವುದರ ಬದಲಾಗಿ ತರ್ಕಬದ್ಧವಾದ ವೇತನ ನೀತಿಯನ್ನು 
ವರಮಾನ, ಬಂಡವಾಳ ಹೂಡಿಕೆ, ಉತ್ಪಾದನೆ ಮತ್ತು ಬೆಲೆ ನೀತಿಗಳಿಗೆ ಪೂರಕವಾಗಿ ರಚಿಸಿ ಮತ್ತು 
ವೇತನ ನೀತಿಯನ್ನು ಅನುಷ್ಠಾನಕ್ಕೆ ತರುವುದಕ್ಕಾಗಿ ಪೂರ್ಣಾವಧಿಯ ವೇತನ ಸಮಿತಿಗಳನ್ನು ಕೇಂದ್ರ: 
ಹಾಗೂ ರಾಜ್ಯ ಸರ್ಕಾರಗಳ ಮಟ್ಟದಲ್ಲಿ ನೇಮಿಸಿ ಕ್ರಮ ಕೈಗೊಂಡರೆ ಆಗ ರಾಷ್ಟ್ರೀಯ ವೇತನ ನೀತಿಯು 
ಯೋಜನೆಯ ಪ್ರಮುಖ ಧ್ಯೇಯವೆನಿಸಿದ ಬಡತನ ನಿರ್ಮೂಲನಕ್ಕೆ ಕೂಡ ತನ್ನದೇ ಆದ ಕಾಣಿಕೆಯನ್ನು 
ನೀಡುವುದಲ್ಲದೆ ದೇಶದಲ್ಲಿ ಮುಂದಿನ ಆರ್ಥಿಕಾಭಿವೃದ್ಧಿಯ ಗತಿಯನ್ನೂ ಕೂಡ ಏರುಪೇರಾಗಿಸದೆ, 
ಅದು ತೀವ್ರಗತಿಯಲ್ಲಿ ಸಾಗುವಂತೆ ಮಾಡಲು ಸಹಾಯಕವಾಗುವುದರಲ್ಲಿ ಸಂದೇಹವಿಲ್ಲ. | 


ಕಾ, K. Madan: Report on a Framework for Incomes and 
Price Policy : RBI Publication : New Delhi, 1967. 1 


೫ 7 


“ಕರ್ನಾಟಕ ರಾಜ್ಯವು ಅತ್ಯುನ್ನತ ಪದವಿಯಲ್ಲಿದ್ದಾಗ ಉತ್ತ ರಕ್ಕೆ. ನರ್ಮದಾನದಿಯ 
ವರೆಗೂ, ದಕ್ಷಿಣಕ್ಕೆ ಡಿಯ ವರೆಗೂ, ಪೂರ್ವಕ್ಕೆ ಹರ ವರೆಗೂ, ಪಶ್ಚಿಮಕ್ಕೆ 
ಕರಾವಳಿ ಜುಮಾ ಹರಡಿತ್ತೆಂದು ಚರಿತ್ರೆಯಿಂದ ತಿಳಿದು ಬರುತ್ತದೆ. ಕ 
ಕಾಲದ ವರೆಗೂ ಲಾಟ ದೇಶವು (ಗುಜರಾತ್‌) ಕರ್ನಾಟಕ ರಾಜರ ಅಧೀನಕ್ಕೆ ಒಳ 
ಪಟ್ಟಿತ್ತೆಂ ದೂ. ಅಲ್ಲಿಯ ಕಟ್ಟಡಗಳಿಗೂ ಈಗಿನ ಕರ್ನಾ ಟಕದಲ್ಲಿ ಪ್ರಸಿದ್ಧಿಯನ್ನು 
ಹೊಂದಿರುವ ಕಟ್ಟರ ಡಗಳಿಗೂ, ಅನೇಕ ವಿಧದಲ್ಲಿ ಹೋಲಿಕೆ ಇರುವುದರಿಂದಲೂ. 
ಕರ್ನಾಟಕದ ವಾಸ್ತುಶಿಲ್ಪ ಮೂಲವು “ಲಾಟದೇಶವಿರಬಹುದೆ' ಎಂಬ ಫೋ 
ಒದಗುತ್ತದೆ. ಯಾವುದೂ “ಇದಮಿತ್ಥಂ” ಎಂದು ಹೇಳುವ ಕಾಲ ಬಂದಿಲ್ಲ.” 


ಹೀಗೆಂದು ಕೀರ್ತಿಶೇಷ ವಾಸ್ತು ಶಿಲ್ಪಶಾಸ್ತ್ರವಿಶಾರದ ಬಿ. ವೆಕೋಬರಾಯರು ಹೇಳಿದರು. 


ಪಶ್ಚಿಮ ಚಾಳುಕ್ಕರ ಅಥವಾ ಬಾದಾಮಿ ಚಾಳುಕ್ಕರ ವಂಶದ ಸೋದರ ಶಾಖಯೊಂದು 
3 'ಲಾಟದೇಶದಲ್ಲಿ ಪ್ರಭುತ್ವ ಮಾಡಿತು ಆ ಪ್ರಭುತ್ವ ಕೇವಲ ರಾಜಕೀಯವಾಗಿ ಮಾತ್ರ ಇರದೆ ಸಾಮಾಜಿಕ, 
' ಸಾಂಸ್ಕೃತಿಕ, ಆಧ್ಯಾತ್ಮಿಕ ದೃಷ್ಟಿಯಿಂದ ಆ ದೇಶದ ಜನಜೀವನದ ಮೇಲೆ ಸಾಕಷ್ಟು ಪ್ರಭಾವ ಬೀರಿರ 
4 ಬೇಕು. ಲಾಟರ ವಾಸು ಶಿಲ್ಪ, ರೂಪಕರ್ಮ, ಇತ್ಯಾದಿ ಕಲೆಗಳಲ್ಲಿ  ಚಾಳುಕ್ಕ ಮುದ್ರೆ ಕಂಡು ಬಂದರೆ 
ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಆದ ಕಾರಣ ಕರ್ನಾಟಕದ ವಾಸ್ತುಶಿಲ್ಪದ ಮೂಲ ಲಾಟದೇಶವೋ, 
ಲಾಟದೇಶದ ವಾಸ್ತುಶಿಲ್ಪದ ಮೂಲ ಕರ್ನಾಟಕ ದೇಶವೋ, ಹೇಳುವುದು ಮೇಲೆ ಮೇಲೆ ಕಾಣುವಷ್ಟು 
ಸುಲಭವಲ್ಲ. ಲಾಟ-ಕರ್ನಾಟಕ ದೇಶಗಳೆರಡರ ಸಾಂಸ್ಕೃತಿಕ ಇತಿಹಾಸ ಪರಂಪರೆಯಲ್ಲಿ ಇದನ್ನು 
' ಕಂಡುಕೊಳ್ಳಬೇಕಾಗಿದೆ. ಚಾಳುಕ್ಕರು ರಾಜಕೀಯವಾಗಿ ಪೂರ್ವಭಾಗದಲ್ಲಿ ಆಂಧ್ರಪ್ರದೇಶದ ಪ್ರಭುತ್ವ 
ಸ್ಥಾನ ಸಂಪಾದಿಸಿದರು. ಇಷ್ಟು ಡಿ ಪುಲಿಕೇಶಿಯ ಒಬ್ಬ ಸೋದರನೇ ಪೂರ್ವ ಚಾಳುಕ್ಯ ವಂಶದ 
' ಮೂಲಪುರುಷ. ಆಂಧ್ರ ಜನಪದ ಜೀವನದ ಸಕಲ ಕ್ಷೇತ್ರ ಗಳಲ್ಲೂ ಕರ್ನಾಟಕ ಸಂಸ್ಕೃ ತಿಯ ಪ್ರಭಾವ 
3 ಕಂಡುಬರುತ್ತದೆ. ಇಮ್ಮಡಿ ಪುಲಕೇಶಿಯ ಮತ್ತೂಬ್ಬ ಸೋದರನೇ ಲಾಟ ಅಥವಾ ಸೌರಾಷ್ಟ್ರ ಚಾಳುಕ್ಯರ 
4 ರಾ ಈ ರಾಜಕೀಸುವಾದ ಚಲನದ ಪರಿಣಾಮ ಸಹಜವಾಗಿ ಸೌರಾಷ್ಟ್ರ ಜನಪದ ಜೀವನದ 


] ಇದು ದಿವಂಗತ ತಿ. ತಾ. ಶರ್ಮರು ಬಿಟ್ಟು ಹೋಗಿರುವ ಬರೆಹಗಳ ರಾಶಿಯಲ್ಲಿ ಒಂದು. ಲೇಖನ 
p> ' ಅಸಂಪೂರ್ಣವಾಗಿಯೇ ಉಳಿದಿದೆ. ಆದರೂ ಕರರ ಉಪಯುಕ್ಕತೆಯನ್ನು ಗಮನಿಸಿ ಇಲ್ಲಿ ಇದನ್ನು 
| | ಪ್ರಕಟಿಸಲಾಗುತ್ತಿದೆ. ಪ್ರಕಣೆಗಾಗಿ ಹಸ್ತಪ್ರತಿ ಕಳುಹಿದ ಶ್ರೀಮತಿ ರಾಜಮ್ಮ; ನವರಿಗೆ ನಮ್ಮ ವಂದನೆಗಳು 
ಸ ಸಲ್ಲುತ್ತವೆ. 


2 ಕನ್ನಡ ನುಡಿ” ವಿಶೇಷ ಸಂಚಿಕೆ, ಕನ್ನಡ ಸಾಹಿತ್ಯ ಪರಿಷತ್ತು 


೪೮ - ಮಾನವಿಕ ಕರ್ಣಾಟಕ 


ನಾನಾ ಕ್ಷೇತ್ರಗಳಲ್ಲಿ ಕಂಡು ಬರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಆದಕಾರಣ ಲಾಟದ ವಾಸ್ತುಶಿ ಚ 
ಮೂಲವನ್ನು ಕರ್ನಾಟಕದಲ್ಲಿ ಕಾಣುವುದಾದರೆ ಅಚ್ಚ ರಿಯೇನೂ ಇಲ್ಲ. ಸ್‌ 


ಕರ್ನಾಟಕ ಶೈಲಿಯ ಮೂಲ 


ಸ್ವತಂತ್ರ ದೇವಾಲಯಗಳು ಮೊದಲು ದಕ್ಷಿಣ ಭಾರತದಲ್ಲಿ ಕಾಣಿಸಿಕೊಂಡದ್ದು ಐಹೊಳೆಯಲ್ಲಿ. ತ 
ಬ ನಿರ್ಮಾಣದ ಪ್ರಥಮ ಪ್ರಯತ್ನ ಗಳು, ಪ್ರಯೋಗಗಳು, ನಡೆದದ್ದೂ ಇಲ್ಲಿಯೇ. | 
" ಉತ್ತರ ಮತ್ತು ದಕ್ಷಿಣ ಭಾರತದ ಶಿಲ್ಪಕಲೆಯ ಚಾತುರ್ಯಗಳನ್ನು ಅಕ್ಕಪಕ್ಕಗಳಲ್ಲಿ' ಕಾಣುವುದು x 
ಇಲ್ಲಿಯೇ. ಮತ್ತು ದಕ್ಷಿಣ ಭರರತದ ಶಿಲ್ಪಿಗಳ ಮಿಳನವು ಹೇಗೆ ನಡೆಯುತ್ತ ಬಂದು ಮೂರ 
ದಾದ ಕರ್ನಾಟಕ ಶಿಲ್ಪಯು ಹೇಗೆ ಹುಟ್ಟಿತೆಂಬುದನ್ನು ಕಾಣುವುದೂ ಇಲ್ಲಿಯೆ.”8 | 

ವೆಂಕೋಬರಾಯರ ಈ ವಚನದಲ್ಲಿ ಅಡಗಿರುವ ಅಪೂರ್ವ ವಿಚಾರಗಳನ್ನು ಕುರಿತು ವಿದ್ವಾಂಸರು, 
ವಿಚಾರಪರರು, ಕಲಾ ವಿಮರ್ಶಕರು, ಪರೀಕ್ಷೆ ಮಾಡಬೇಕು. ರಾಯರು ವಿದ್ವಾಂಸರು; ವಿಶ್ವವಿದ್ಯಾನಿಲಯ 
ದಲ್ಲಿ ವಾಸ್ತುಶಿಲ್ಪ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು. ಪ್ರಾಚ್ಯ ವಾಸ್ತುವಸ್ತು ವಿಮರ್ಶಾ ಶಾಖೆ ' 
ಯಲ್ಲಿ ತಾಂತ್ರಿಕ ಶಾಖಾಧಿಕಾರಿಗಳಾಗಿದ್ದವರು. ಕರ್ನಾಟಕದಲ್ಲೆಲ್ಲ .ಸಂಚಾರ ಮಾಡಿ, ನೂರಾರಲ್ಲ ಕ್ಷ 
ಸಾವಿರಾರು ದೇವಾಲಯಗಳ ವಾಸ್ತುಶಿಲ್ಪ ವೈವಿಧ್ಯ, ವೈಭವ, ರಹಸ್ಯ, ತಾಂತ್ರಿಕ ಚಮತ್ಕಾರ, ಮೊದ 
ಲಾದವುಗಳನ್ನು ಭೇದಿಸಿದವರು. ಆದ ಕಾರಣ ಅವರು ಹೇಳುವ ಒಂದೊಂದು ಮಾಹ ವಿಶೇಷ : 
ಬೆಲೆಯುಂಟು. 


ಅಂದರೆ ಐಹೊಳೆಯಲ್ಲಿರುವ ನಾನಾ ದೇವಾಲಯಗಳ ಪೂರ್ಣ ಅಧ್ಯಯನ ಮಾಡಬೇಕು. 
ಅಲ್ಲಿನ ಅವಶೇಷಗಳೊಂದೊಂದನ್ನೂ ಎಚ್ಚರಿಕೆಯಿಂದ ಪರೀಕ್ಷಿಸಬೇಕು. ಈ ಅಥ್ಯ ಯನ, ಈ ಪರೀಕ್ಷೆ, 
ನಿಪುಣರ ನಾಯಕತ್ವದಲ್ಲಿ, ಶಾಸ್ತಿ ್ರೀಯವಾಗಿ. ನೆಮ್ಮ, ದಿಯ ವಾತಾವರಣದಲ್ಲಿ, ಸಾವಕಾಶವಾಗಿ ನಡೆಯ & 
ಬೇಕು. ಆಗ ಆರ್ಯಾವರ್ತ, ದಕಿ ಣಪಥಗಳಿರಡರ. ವಾಸ್ತುಶಿಲ್ಪ ಮಾರ್ಗಗಳ ಮಿಳನ ಮಹಾಕಾರ್ಯ 
ನಡೆದದ್ದು ಕರ್ನಾಟಕದಲ್ಲಿ, ಐಹೊಳೆಯಲ್ಲಿ, ಎಂಬುದು ನಿರ್ಣಯವಾಗಬೇಕು. ದಕ್ಷಿಣ ಭಾರತದಲ್ಲಿ 
'ದೇವಾಲಯ' ಎಂಬ ರಚನೆ ರೂಪುಗೊಂಡದ್ದು ಐಹೊಳೆಯಲ್ಲಿ ಎಂಬುದೂ ನಿರ್ಣಯವಾದೀತು. 
ಇಷ್ಟು ಮಾತ್ರವೇ ಅಲ್ಲ, ಉತ್ತರ ಭಾರತ, ದಕ್ಷಿಣ ಭಾರತದ, ವಾಸ್ತುಶಿಲ್ಪ ಮಾರ್ಗಗಳ ಮಿಳನ 
ಪ್ರಯೋಗ ಫಲವೇ “ಕರ್ನಾಟಕ ವಾಸ್ತುಶಿಲ್ಪ” ಮಾರ್ಗವೆಂಬುದೂ ಸ್ಥಿರಪಡುವುದರಲ್ಲಿ ಸಂದೇಹವಿಲ್ಲ. 
ಈ “ಕರ್ನಾಟಕ ಮಾರ್ಗ”ವನ್ನೇ ಕೆಲವರು “ಚಾಳುಕ್ಯ ಮಾರ್ಗ”ವೆಂದು ಕರೆದರು. ಮತ್ತೆ ಕೆಲವರು 
“ಹೊಯ್ಸಳ ಮಾರ್ಗ” ವೆಂದು. ಕರೆದರು. ಇನ್ನೂ "ಕಲವರು “ಮೈಸೂರು ವಾಸ್ತುಶಿಲ್ಪ”ವೆಂದೂ 
ಹೆಸರಿಟ್ಟರು. ಈ ಮೂರೂ ಹೆಸರುಗಳೆಲ್ಲೂ ಒಂದೊಂದು ರೀತಿಯ "ಮಿತಿ' ಕಂಡು ಬರುತ್ತೆದೆ. 
“ಕರ್ನಾಟಕ ಮಾರ್ಗ” ಎಂಬ ಹೆಸರು ವ್ಯಾಪಕವಾಗಿದೆ. 


ಕಲ್ಪನೆಗಳ ಕರ್ತರು ಯಾರು? 


ಇದೇ ಸಮಯದಲ್ಲಿ "ಕಲ ಒನೆ'ಗಳನ್ನು ಗು ಹಾಂತರ್ದೇವಾಲಯಗಳನ್ನು ಕುರಿತ ಸಮಸೆ ಶಯ 
ಪರಿಹಾರವೂ ಆಗಬೇಕಾಗಿದೆ. ಷೆ ವರು ಗುಹಾಂತರ್ದೇವಾಲಯಗಳನ್ನು "ಕಲ್ಲ ಒನೆ'ಗಳೆಂದು ರೆ 
ದಿದ್ದಾರೆ. ಈ "ಕಲ್ಪ ಒನೆ'ಗಳು ದಕ್ಷಿಣ “ದೇಶದಲ್ಲಿ ಅಸಂಖ್ಯಾತವಾಗಿವೆ. ಈ ಕನ ನೆಗಳ ಸಾಹಸಕರ್ಮ 


ಮೊದಲು ಎಲ್ಲಿ ಆರಂಭವಾಯಿತು? ಆರಂಭಿಸಿದವರು ಯಾರು? ಆರ್ಯಾವರ್ತದವರೆ? ದಕ್ಷಿಣಾಪಥ 
ದವರೆ? 


ಡಾ. ಜೊವೆರೊ ಡುಬ್ರೆಯಾಲ್‌ ಎಂಬ ಫ್ರೆಂಚ್‌ ವಿದ್ವಾಂಸರು ಪಾಂಡಿಚೆರಿಯಲ್ಲಿದ್ದುಕೊಂಡು ' 
ದಕ್ಷಿಣ ಭಾರತದ ಇತಿಹಾಸ, ವಾಸ್ತುಶಿಲ್ಪ, ಚಿತ್ರಕರ್ಮ, ಮೊದಲಾದವುಗಳ ಅಧ್ಯಯನ, ಸಂಶೋಧನಾ ' 
ಕಾರ್ಯದಲ್ಲಿ ಶಯ ಆಸಕ್ತಿ ತೋರಿಸಿ, ಕೆಲಸಮಾಡಿದ್ದಾರೆ. ಪ ಪಲ್ಲವರನ್ನೂ ಕುರಿತು ವಿಶಿಷ್ಟ ರೀತಿಯ 


3 ನಿ ದೇಶದ ವಾಸ್ತುಶಿಲ್ಪ, ಪುಟ. ೬೬ 


ಶು 


' ಕೆಲಸ ಮಾಡಿದ್ದಾರೆ. ಗ್ರಂಥಗಳನ್ನು ರಚಿಸಿದ್ದಾರೆ. ಇವರ ಅಭಿಪ್ರಾಯದಲ್ಲಿ ಮಹೇಂದ್ರವರ್ಮ 
' ಪಲ್ಲವನೇ (ಕ್ರಿ.ಶ. ೬೦೦-೬೩೦) ಗುಹಾಂತರ್ದೇವಾಲಯಗಳನ್ನು ನಿರ್ಮಿಸುವುದರಲ್ಲಿ ಮೊದಲಿಗ! 
4 ಭಾರತ ಸರಕಾರದ ಪ್ರಾಚೀನ ಲಿಪ್ಯನ್ವೇಷಣ ಶಾಖೆಯಲ್ಲಿ ದೀರ್ಫಕಾಲ ಸೇವೆಸಲ್ಲಿಸಿದ ಖಾತ 
ಇತಿಹಾಸ ಸಂಶೋಧಕರಾದ ಶ್ರೀ ಕೆ. ವಿ. ಸುಬ್ರಹ್ಮಣ್ಯ ಅಯ್ಯರವರೂ ಸಹ ಫ್ರೆಂಚ್‌ ವಿದಾಂಸರಿ 
" ಗಿಂತ ಮೊದಲೇ ದಕ್ಷಿಣ ಭಾರತದ 'ಕಲ್ಮನೆ'ಗಳ ಕೆಲಸ ಮಾಡಿದವರು ಪಲ್ಲವರೆಂಬುದಾಗಿ ಅಭಿಪ್ರಾಯ 
ಪಟ್ಟಿದ್ದರು. ಆದರೆ ಮಹೇಂದ್ರವರ್ಮನೇ ಈ ಕೆಲಸವನ್ನು ಮಾಡಿಸಿದವರಲ್ಲಿ ಮೊದಲಿಗನೆಂದು 
ಹೇಳಲಿಲ್ಲ. - 
ಪಶ್ಚಿಮ ಕರಾವಳಿಯ ನಾನಾ ಗುಹಾಂತರ್ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? 
ಅಜಂತ, ಎಲ್ಲೋರ, ಐಹೊಳೆ, ಬಾದಾಮಿ, ಮೊದಲಾದ ಕಡೆಯ ಕಲ್ಮನೆಗಳ ಜಗದಾಶ್ಚರ್ಯಕರವಾದ 
ಕೆಲಸಗಳನ್ನು ಮಾಡಿಸಿದವರು ಯಾರು? ಯಾವ ಕಾಲದಲ್ಲಿ, ಯಾರ ಕಾಲದಲ್ಲಿ, ಈ ಕಲ್ಲಿನ ಕಲಾಗಾರಗಳ 
ಸ್ಮಷ್ಟಿಯಾಯಿತು? ಸತ್ಕಾನ್ವೇಷಣದ ಏಕೈಕ ಧ್ಯೇಯ-ದೃಷ್ಟಿಯಿಂದ, ದಕ್ಷಿಣ ಭಾರತದ ರಾಜಕೀಯ 
ಇತಿಹಾಸದೊಂದಿಗೆ, ವಾಸ್ತುಶಿಲ್ಪ ಮತ್ತು ಲಲಿತಕಲೆಯ ಇತಿಹಾಸವನ್ನೂ ಓದಬೇಕಾಗಿದೆ; ಪರಿ 
ಶೋಧನೆ ಮಾಡಬೇಕಾಗಿದೆ. ವಾದಗ್ರಸ್ತವಾದನೇಕ ಅಂಶಗಳು ಹಾಗೆಯೇ ಉಳಿದಿವೆ. ಅವುಗಳ ಗಂಟು 
ಗಳನ್ನು ಬಿಡಿಸಬೇಕಾಗಿದೆ. 
“ಪಲ್ಲವ ಶಿಲ್ಪವು ಬಾದಾಮಿ ಚಾಳುಕ್ಕರಿಗೆ ಸ್ಫೂರ್ತಿಕೊಟ್ಟಿತೆಂದೂ, ಇಮ್ಮಡಿ ಪುಲಿಕೇಶಿಯು 
ಪಲ್ಲವರನ್ನು ಸೋಲಿಸಿದ ಮೇಲೆ, ಪಲ್ಲವರಿಗೂ ಚಾಳುಕ್ಕರಿಗೂ ಒಂದು ಶತಮಾನ 
ಯುದ್ಧಗಳು ನಡೆಯುತ್ತಿದ್ದು ಪಲ್ಲವ ಶಿಲ್ಪಗಳು ಚಾಳುಕ್ಕರ ಆಶ್ರಯದಲ್ಲಿ ಐಹೊಳೆ, 
ಪಟ್ಟದಕಲ್ಲು, ಬಾದಾಮಿ, ಇತ್ಯಾದಿ ಸ್ಥಳಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿ 
ಚಾಳುಕ್ಕರೀತಿಗೆ ಪೀಠಿಕೆ ಹಾಕಿದರೆಂದೂ, ಕೆಲವರು ಬರೆದಿರುವರು. ಆದರೆ ಕರ್ನಾಟಕ 
ದಲ್ಲಿರುವ ಕಟ್ಟಡಗಳ ಕಾಲವನ್ನು ನಿರ್ಧರಿಸಿದರೆ ಇದು ವಿಪರೀತವಾದವೆಂದು ಕಂಡು 
ಬರುತ್ತದೆ. ಪಲ್ಲವ ಮಹೇಂದ್ರವರ್ಮನು ಇಟ್ಟಿಗೆ ಮರ ಗಾರೆಗಳಲ್ಲಿ ಪ್ರತ್ಯೇಕ ದೇವಾಲಯ 
ಗಳನ್ನು ನಿರ್ಮಿಸಿದ್ದಾನೆ. ಕಲ್ಲಿನ ಕಟ್ಟಡಗಳಲ್ಲಿ ತಾನೇ ಮೊದಲಿಗನೆಂದು ಹೇಳಿಕೊಂಡಿರುವನು. 
ಅವನಿಗೆ ಮುಂಚೆ ತಮಿಳುನಾಡಿನಲ್ಲಿ ಗುಹಾಲಯಗಳೂ, ಮರ ಇಟ್ಟಿಗೆ ಕಟ್ಟಡಗಳೂ, 
ಇದ್ದುವು. ಅದಕ್ಕಿಂತ ಐದುನೂರು ವರ್ಷಗಳ ಹಿಂದೆಯೇ ಬನವಾಸಿ, ತಾಳಗಂಂದ 
ಗಳಲ್ಲಿ ಕಲ್ಲಿನ ಪ್ರತ್ಯೇಕ ದೇವಾಲಯಗಳಿದ್ದುವು. ಕದಂಬರ ಶಾಸನಗಳಿಂದ, ಹಲ್ಮಿಡಿ, 
ಹಲಸಿ, ಪುಲಿಗೆರೆ (ಲಕ್ಷ್ಮೇಶ್ವರ), ಮಳವಳ್ಳಿ, ಚಂದ್ರವಳ್ಳಿ, ಮುಂತಾದ ಸ್ಥಳಗಳಲ್ಲಿ 
ದೇವಾಲಯಗಳಿದ್ದುವೆಂದು ಕಂಡುಬರುತ್ತದೆ.” 4 


ಇದು ಡಾ. ಸೊಂಡೇಕೊಪ್ಪದ ಶ್ರೀಕಂಠಶಾಸ್ತ್ರಿಗಳ ಅಭಿಪ್ರಾಯ.8 
ಕಲ್ಪನೆಗಳ ಕೀರ್ತಿ ಶಾತವಾಹನರದು 


“ಇದು ಅವರಭಿಪ್ರಾಯ; ಇದು ಇವರಭಿಪ್ರಾಯ”ವೆಂದು ವರ್ಗೀಕರಣ ಮಾಡಿ ಅಭಿಪ್ರಾಯಗಳನ್ನು 
ಕ್ರೋಢೀಕರಿಸಿ, ಅಂಗೀಕರಿಸುವುದರಿಂದಾಗಲಿ, ತಿರಸ್ಕರಿಸುವುದರಿಂದಾಗಲಿ, ಉದಾಸೀನತೆಯಿಂದ ವರ್ತಿಸು 


4 ಅಲೋಹ ಮವೃಮಮ ಸುಧಾಮಯಸಪ್ಟಿಕಾ ಕಾರಿತಮಿದಮಾಯತನಂ ಬಿಚಿತ್ರಚಿತ್ತೇನ”. 
pallava Mahendravarma bore the tittle ‘sVichitrachitta”” 
5K.V. Subrahmanya Iyer: Historical Sketches of Ancient 


Dekhan (1917) ೧. 17-19. 
6 ೧೯೫೮ರಲ್ಲಿ ಬಳ್ಳಾರಿಯಲ್ಲಿ ನಡೆದ ಕನ್ನಡ ಸಾಹಿ 
ಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾಡಿದ ಭಾಷಣ. 


ತ್ಯಸಮ್ಮೇಳನದ ಅಂಗವಾಗಿ ನಡೆದ ಕಲಾ 


16) ಮಾನವಿಕ ಕರ್ಣಾಟಕ 


ವುದರಿಂದಾಗಲಿ, ಏನೇನೂ ಪ್ರಯೋಜನವಿಲ್ಲ. ಒಂದು ಪ್ರಮಾಣದಲ್ಲಿ ಖಚಿತಾಭಿಪ್ರಾಯಕ್ಕೆ ಬರಲು ' 
ಪರೀಕ್ಷೆಗೆ ಸಾಕಷ್ಟು ಸಾಧನಗಳಿವೆ. ಬೇಕಾಗಿರುವುದು ಆ ಸಾಧನಗಳನ್ನು ಶಾಸ್ತ್ರೀಯವಾಗಿ ಅಧ್ಯಯನ 
ಮಾಡಿ, ಪ್ರಾಮಾಣಿಕತನದಿಂದ ಅವುಗಳೇನು ಸೂಚಿಸುತ್ತವೆಂಬುದನ್ನು ಧೈರ್ಯವಾಗಿ, ಸ್ಪಷ್ಟಪಡಿಸಬೇಕು. 

ಮೌರ್ಯ ಸಾಮ್ರಾಜ್ಯಾನಂತರ ಶಾತವಾಹನರು ಪ್ರಬಲರಾದರು. ಪ್ರತಿಷ್ಠಾನ ಅವರ ರಾಜಧಾನಿ. | 
ಅವರ ಕಾಲದಲಿ ಅಂದರೆ ಸುಮಾರು ಕ್ರಿ.ಶ. ಒಂದನೆ ಶತಮಾನದಿಂದ ಸುಮಾರು ಮೂರು ಶತಮಾನಗಳ . 


ಮಾಳವ, ಮಧ್ಯಪ್ರಾಂತ್ಯಗಳು ಅವರ ಸಾಮ್ರಾಜ್ಯದಲ್ಲಿ ಸೇರಿದ್ದುವು. ದಕ್ಷಿಣಾಪಥದಲ್ಲಾದರೋ, 
ಪಶಿ ಮದಲ್ಲಿ ವೈಜಯಂತಿ (ಬನವಾಸಿ), ಪೂರ್ವದಲ್ಲಿ ಧಾನ್ಯಕಟಕ (ಧರಣಿಕೋಟ) ಅವರ ನೆಲೆವೀಡುಗಳು. 
ಕಲ್ಮನೆಗಳನ್ನು ಕೊರೆಯಿಸಿ, ಜಗದಾಶ್ವರ್ಯಕರವಾದ ಕಲಾಗಾರಗಳನ್ನೂ ನಿರ್ಮಿಸಿದ ಕೀರ್ತಿ ಶಾತವಾಹನರಿಗೆ 
ಸಲಬೇಕ್ಸು. ಅವರಿಗೂ ಹಿಂದೆ ಮೌರ್ಯರ ಕಾಲದಲ್ಲೂ ಗುಹಾಂತರ್ದೇವಾಲಯಗಳು ನಿರ್ಮಾಣ 
ವಾದುವು. ಈ ವಿಚಾರವಿಷ್ಟಕ್ಕೆ ಇಲ್ಲಿ ಸಾಕು. ಶಾಸ್ತ್ರವಿಚಾರ ನಿರ್ಣಯದಲ್ಲಿ ಹೇಗೋ ಹಾಗೆಯೇ ' 
ಸಂಸ್ಕೃತಿ ವಿಚಾರದಲ್ಲೂ ಸತ್ರೈಕ ದೃಷ್ಟಿ ಬೇಕು; ಸಂಕುಚಿತ ಮತ್ತು ಪ್ರಾಂತೀಯ ದುರಭಿಮಾನವನ್ನು 
ದೂರಮಾಡಬೇಕು. ಈ ದೃಷ್ಟಿಯಿಂದ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ವಾಸ್ತುಶಿಲ್ಪ ಅವಶೇಷಗಳ 
ಪರೀಕ್ಷೆಯಾಗಬೇಕಾಗಿದೆ. ದೇವಾಲಯಗಳು ೭೦ ಅಲ್ಲ ನೂರಿರಲಿ; ಅವುಗಳೊಂದೊಂದನ್ನು ಅನ್ನಿ 
ಪರೀಕ್ಷೆಗೆ 'ಗುರಿಪಡಿಸಬೇಕು. ಈ ಪರೀಕ್ಷೆಯ ಅನಂತರ ಏನು ಹೊರಬೀಳುತ್ತದೋ ಅದನ್ನು ಪರಿಪ್ರಶ್ನೆ 
ಅಥವಾ ಪ್ರತಿಪ್ರಶ್ನೆ ಮಾಡದೆ ಅಂಗೀಕರಿಸಬೇಕು. ಇದೇ ಸರ್ವಜನ, ಸರ್ವಕಾಲ, ಸಮ್ಮತವಾದ ಮಾರ್ಗ. 


ವಾಸ್ತುಶಿಲ್ಪದ ಮಾತನ್ನೆತ್ತಿದ ಕೂಡಲೆ ಐಹೊಳೆ, ಪಟ್ಟದಕಲ್ಲುಗಳಿರಡು ಭಾರತದ ತೀರ್ಥ 
ಕ್ಷೇತ್ರಗಳೆರಡಾದ ಕಾಶಿ ರಾಮೇಶ್ವರಗಳಂತೆ ಭಾಸವಾಗುತ್ತದೆ. ಇವೆರಡೂ ವಿಜಾಪುರ ಜಿಲ್ಲೆಯ 
ಹುನಗುಂದ ಮತ್ತು ಬಾದಾಮಿ ತಾಲೂಕುಗಳಲ್ಲಿವೆ. ಒಂದು ಕಾಲದಲ್ಲಿ ಅವು ರಾಜನಗರಿಗಳು! 
ಸಾಮಾಜ್ರ ರಾಜಧಾನಿಗಳು! ಇಂದಾದರೋ ಅವು ಹಾಳು ಸುರಿಯುತ್ತಿರುವ ಕಶ್ಮಲಕೂಪಗಳು; 
ಭಗ್ನಾವಶೇಷಗಳ ಕಸದ ರಾಶಿಗಳು. ನೂರಾರು ವರ್ಷಗಳಿಂದ ಅವು ನಿರ್ಲಕ್ಷಿಸಲ್ಪಟ್ಟಿವೆ; ಹಲವರೇ 
ಓಡಾಡುವ ಹಳ್ಳಿಗಳಾಗಿವೆ. ಮೇಗುತ್ತಿಯ ಗುಡ್ಡ: ಕೆಳಗೆ ಐಹೊಳೆ; ಅದರ ಸುತ್ತ ಕುಸಿದುಬಿದ್ದು ಮಣ್ಣಾಗು 
ತ್ತಿರುವ ಮೋಟುಗೋಡೆಗಳು. ಆ ಗೋಡೆಗಳೊಳಗೆ ಕಣ್ಣಿಗೆ ಬೀಳುವ, ಬಿದ್ದೂ ಬೀಳದಂತಿರುವ, 
ಅರೆ ನಿಂತಿರುವ ಹತ್ತಾರು ದೇವಾಲಯಗಳು. ಪ್ರಾಚೀನ ವಾಸ್ತುಶಿಲ್ಪ ಆಡಳಿತ ಶಾಖಾಧಿಕಾರಿಗಳಾಗಿದ್ದ 
ಹೆನ್ರಿ ಕಜನ್ಸ್‌ ಎಂಬ ಮಹಾಶಯರು ಆ ಸ್ಥಳಕ್ಕೆ ಹೋಗಿ, ಶೋಚನೀಯವಾದ ಸ್ಥಿತಿಯನ್ನು ಕಂಡು. 
ಮನನೊಂದು ಹೀಗೆ: ಬರೆದಿದ್ದಾರೆ: 
“ಜೀರ್ಣವಾಗಿ. ಚೂರ್ಣವಾಗುತ್ತಿರುವ ಗೋಡೆಗಳ ಒಳಗೆ, ೫೦೦ ಗಜಗಳಷ್ಟು 
ಪ್ರದೇಶದಲ್ಲಿ ಮುವತ್ತಕ್ಕೂ ಮಾರಿದ ಪ್ರಾಚೀನ ಶಿಲಾನಿರ್ಮಿತ ದೇವಾಗಾರಗಳಿವೆ. 
ಅವೆಲ್ಲ ಸ್ಥಳಕ್ಕಾಗಿ. ಇಕ್ಕಟ್ಟಿಗೆ ಸಿಕ್ಕಿ, ಢಕ್ಕಾಢಿಕ್ಕಿಯಾಗಿ ಒಂದರ ಮೇಲೊಂದು ಬಿದ್ದು 
ಒದ್ದಾಡುತ್ತಿವೆ. ಒತ್ತಾದ ಹಳ್ಳಿ ನಿವಾಸಿಗಳ ಮಧ್ಯೆ ಇವೆಲ್ಲ ಹೂತುಹೋಗಿವೆ. ಸಾಮಾನ್ಯ 
ವಾಗಿ ಎಲ್ಲ ದೇವಾಲಯಗಳೂ ಅಪವಿತ್ರವಾಗಿ, ಹಾಳಾಗಿ ಹೋಗಿವೆ. ಅವುಗಳಲೆಷ್ಟೋ 
ವಾಸಗೃಹಗಳಾಗಿವೆ; ದನಗಳ ಕೊಟ್ಟಿಗೆಗಳಾಗಿವೆ. ಹಳ್ಳಿಯ ಜನರೇ ಹಲವು ದೇವಾಲಯ 
ಗಳನ್ನು, ಊಹಿಸಲಾಗದಂತಹ ಶೌಚಕೂಪಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಹಿಂದೊಂದು 
ಕಾಲದಲ್ಲಿ ಈ ಮಂದಿರಗಳು ಈ ನಾಡಿನ ಜನರ ದೇವ ದೇವತೆಗಳ ಆವಾಸ ಸ್ಥಾನ 
ಗಳಾಗಿದ್ದುವು. ಒಂದಾನೊಂದು ಕಾಲದಲ್ಲಿ ರಾಜವೀಧಿಗಳೆಲ್ಲ ಹಾಸುಗಲ್ಲುಗಳಿಂದ ರಾರಾಜಿ 
ಸುತ್ತಿದ್ದುವು. ಈಗಲೂ ಧ್ವಜಸ್ತಂಭಗಳು ಹರಕು ಮುರುಕಾಗಿ, ಚಲ್ಲಾಪಿಲ್ಲಿಯಾಗಿ, 
ಬಿದ್ದಿವೆ. ಕಳ್ಳಕಾಕರ ಕೈಗವು ಇನ್ನೂ ಬಿದ್ದಿಲ್ಲ. ಇವೆಲ್ಲ ಪ್ರಗತಿಗೆ ಅಡ್ಡಿಯಾಗಿವೆ. ಹಳ್ಳಿಯ 
ಸುತ್ತಮುತ್ತ, ಗೋಡೆಗಳ ಹೊರಗೆ ಹಾಳುದೇಗುಲಗಳೆಷ್ಟೋ ಇವೆ. ದೂರದ ' 


; 
| 


ಕರ್ನಾಟಕ ವಾಸ್ತುಶಿಲ್ಪ ೫೧ 


ಹೊಲಗಳಲ್ಲಿ, ಹೇಳಿ ಕೇಳುವವರಿಲ್ಲದೆ ಬಿದ್ದಿವೆ. ಕಟ್ಟಿದ ದೇವಾಲಯಗಳಲ್ಲದೆ ಎರಡು 
ಗುಹಾಂತರ್ದೇವಾಲಯಗಳಿವೆ. ಒಂದು ಜಿನಾಲಯ; ಇನ್ನೊಂದು ಬ್ರಾಹ್ಮಣ ದೇವಾಲಯ. 
ಇನ್ನೊಂದು ಕಲ್ಮನೆಯನ್ನು ಅರ್ಧ ಕೊರೆದಿದ್ದಾರೆ; ಅರ್ಧ ಕಟ್ಟಿದ್ದಾರೆ. ಎರಡಂತಸ್ತಿನ ರಚನೆ." 


ಐಹೊಳೆಯಲ್ಲಿ ಎಪ್ಪತ್ತು ದೇವಾಲಯಗಳಿಗೆ ಮೇಲಿವೆ. ಅವುಗಳಲ್ಲಿ ಬಹಳ ಮುಖ್ಯವಾದವುಗಳನ್ನು 
ಮಾತ್ರ ಇಲ್ಲಿ ಕೊಡಲಾಗಿದೆ: 


ಲಾಡ್‌ಖಾನ್‌ ದೇವಾಲಯ; ಅತ್ಯಂತ ಪ್ರಾಚೀನ 
ದುರ್ಗಾದೇವಾಲಯ; ಕಾಲಮಾನದಿಂದ ಎರಡನೆಯದು. 
ಮೇಗುತಿಗುಡಿ; ಕ್ರಿ.ಶ. ೬೩೪ರಲ್ಲಿ ಕವಿ ರವಿಕೀರ್ತಿ ಎಂಬವ ಕಟ್ಟಿಸಿದ. 
ಹುಚ್ಚಿಮಲ್ಲಿಯ ಗುಡಿ 

ಮಂಗಣ ದೇವಾಲಯ 

ಜೈನ ಬಸದಿ 

ವಿರೂಪಾಕ್ಷ ದೇವಾಲಯ 

ನಾರಾಯಣ ದೇವಾಲಯ 

ಕೊಂಟಿಗುಡಿ 

ಗಳಗನಾಥ ದೇವಾಲಯ 


a 
ಲ (17. ಆ (೧೪.0, CB HCD) 


ಅನೇಕ ದೇವಾಲಯಗಳ ನಿಜವಾದ ಹೆಸರುಗಳೇನೆಂಬುದೇ ತಿಳಿಯುವ ಹಾಗಿಲ್ಲ. ಯಾರು 
ಯಾರು ಅವುಗಳನ್ನಾಕ್ರಮಿಸಿ, ಸುಖವಸತಿಗಳನ್ನಾಗಿ ಮಾಡಿಕೊಂಡರೋ ಅವರ ಹೆಸರುಗಳೆಲ್ಲ ಗೊತ್ತಿಲ್ಲ. 
ಈ ವ್ಯಾಪಾರಕ್ಕೆ ಲಾಡ್‌ಖಾನ್‌ ದೇವಾಲಯ ಅತ್ಯುತ್ತಮವಾದ ಉದಾಹರಣೆ. ನಿಜವಾಗಿಯೂ 
ಅದು ವಿಷ್ಣುದೇವಾಲಯ. ದ್ವಾರಬಂಧದ ಮೇಲಿನ ಅಡ್ಡಗಲ್ಲಿನ ಕೆತ್ತಿರುವ ಗರುಡನ ಮೂರ್ತಿಯೇ 
ಇದಕ್ಕೆ ಸಾಕ್ಷಿ. ಆ ದೇವಾಲಯದಲ್ಲಿ ಸ್ಥಾಪಿತವಾಗಿದ್ದು ವಿಷ್ಣುವಿನ ಯಾವ ಅವತಾರದ ಯಾವ 
ಮೂರ್ತಿಯೋ ಗೊತ್ತಿಲ್ಲ. 


ಲಾಡ್‌ ಖಾನ್‌ ದೇವಾಲಯ 

ಐಹೊಳೆಯ ದೇವಾಲಯಗಳಲ್ಲೆಲ್ಲ ಈಗಿನ ತಿಳಿವಳಿಕೆಯಲ್ಲಿ “ಲಾಡ್‌ಖಾನ್‌ ದೇವಾಲಯವೇ 
ಪ್ರಾಚೀನವಾದದ್ದು. ಎಷ್ಟು ಪ್ರಾಚೀನವಾದದ್ದು, ಅದನ್ನು ಯಾರು ಕಟ್ಟಿದ್ದು, ಇವೇ ಮೊದಲಾದ 
ಅಂಶಗಳನ್ನು ಸ್ಪಷ್ಟವಾಗಿ ತಿಳಿಸುವ ಶಿಲಾಶಾಸನಗಳು ಯಾವುವೂ ಇಲ್ಲ. ಎಂಟು ಅಥವಾ ಒಂಬತ್ತನೆಯ 
ಶತಮಾನದ ಶಾಸನವೊಂದು ಅದರ ಗೋಡೆಯ ಮೇಲಿದೆ. ಆರ್ಯಪುರದ ಐನೂರ್ವರಿಗೆ, ಚತುರ್ವೇದಿ 
ಗಳಿಗೆ, ದಾನ ಮಾಡಿದ ಸಂಗತಿಯು ಅದರಿಂದ ತಿಳಿದುಬರುತ್ತದೆ. ಆದರೆ ಈ ದೇವಾಲಯಕ್ಕೂ, ಈ 
ಶಾಸನಕ್ಕೂ, ಯಾವ ಸಂಬಂಧವೂ ಇಲ್ಲ. ಈ ದೇವಾಲಯದ ರೂಪರಚನೆಗಳಿಂದ ಇದು ಕ್ರಿ.ಶ. ಐದನೆಯ 
ಶತಮಾನಕ್ಕೆ ಸೇರಿದ್ದೆಂದು ಅನುಮಾನ ಮಾಡಬಹುದು. 


There 0 no temple at Aihole, not elsewhere that 1 
know of, which impress one so much with its cave like 
character. Its general massiveness, the simplicity of 1೬ 
construction, and its plan and details, have much more 
in common with cave-architecture than with that of 
later mediaeval temples and with cave-architecture not 


೫೨ ಮಾನವಿಕ ಕರ್ಣಾಟಕ 


of the the latest. It is peculiarly wooden-looking 18 115 
construction making allowance for the more morssive 
nature of stone work”” 

“ನನಗೆ ತಿಳಿದಿರುವ ಮಟ್ಟಿಗೆ ಐಹೊಳೆಯಲ್ಲೇ ಆಗಲಿ, ಮತ್ತಿನ್ನೆಲ್ಲೇ ಆಗಲಿ, ಕಲ್ಮನೆ 
(ಗುಹಾಂತರ್ದೇವಾಲಯ)ಯನ್ನು ಹೋಲುವ ಮತ್ತು ಪ್ರಭಾವ ಬೀರುವ ದೇವಾಲಯ 
ಇನ್ನೊಂದಿಲ್ಲ. ಅದರ ಅಗಾಧ ಪ್ರಮಾಣ, ಅದರ ರಚನೆಯ ಸರಳತೆ, ಅದರ ವಿನ್ಯಾಸ- 
ವಿವರಗಳು, ಇವೆಲ್ಲ ಗುಹಾ ವಾಸ್ತುಶಿಲ್ಪದಂತೆಯೇ ಇವೆ. ಮಧ್ಯಯುಗದ ದೇವಾಗಾರಗಳ 
ರಚನೆಯ ತಾಗಲಿ, ಕಲ್ಮನೆಯ ದೇವಾಲಯಗಳಂತಾಗಲಿ, ಇಲ್ಲ. ಅಲ್ಲದೆ ದೇವಾಲಯದ 
ರಚನೆ ನೋಡಿದಾಗ ಮರದಲ್ಲಿ ಕೆತ್ತಿದ್ದೋ ಅನ್ನಿಸುತ್ತದೆ. ದೇವಾಲಯದ ಅಗಾಧ - 
ಸ್ವರೂಪ ಮತ್ತು ದೊಡ್ಡ ದೊಡ್ಡ ಶಿಲಾಕರ್ಮಗಳನ್ನು ' ಗಮನಕ್ಕೆ ತೆಗೆದುಕೊಂಡು, 
ಸಾಕಷ್ಟು ಅವಕಾಶ ಕೊಟ್ಟು ನೋಡಿದಾಗ” 

ಎಂಬದಾಗಿ ಹೆನ್ರಿ ಕಜನ್ಸ್‌ ರವರು ಹೇಳಿದರು. 


ದೇವಾಲಯಗಳ ರಚನೆಯ ಸಂಪ್ರದಾಯ 


ಕಲ್ಮನೆಯ ಗುಡಿಗಳನ್ನು ಕೊರೆದ ಮೇಲೆ ಕಡಿದ ಕಲ್ಲುಗಳಿಂದ ದೇವಾಲಯಗಳನ್ನು ನಿರ್ಮಾಣ 
ಮಾಡುವ ಸಂಪ್ರದಾಯ ಮೊದಲಾಯಿತು. ಇವೆರಡು ಮಾರ್ಗಗಳಿಗೆ ಮಧ್ಯೆ ಮರದಲ್ಲಿ ದೇವಾಲಯ 
ಗಳನ್ನು ನಿರ್ಮಿಸುವ ಸಂಪ್ರದಾಯವೊಂದಿತ್ತೆಂದು ಹೇಳಲು ಸಾಕಷ್ಟು ಕಾರಣಗಳಿವೆ. ಲಾಡ್‌ಖಾನ್‌ 
ದೇವಾಲಯವು ದಾರುಕರ್ಮದ ದೇವಾಲಯವನ್ನು ಹೋಲುತ್ತ ದೆಂದು ಹೇಳುವಾಗ ಅದು ಬಹಳ 

ಪ್ರಾಚೀನ ಕಾಲದ್ದೆಂದು ಸೂಚಿಸಿದಂತಾಯಿತು. ದಾರುಕರ್ಮದಿಂದ ಬಿಡಿಕ್ಲಿನ ಕರ್ಮದ ಕೆಲಸ ಐಹೊಳೆ 
ಯಲ್ಲೇ ಮೊದಲಾಯಿತೆಂದು ಹೇಳಲಾಗದು. ಶಿವಮೊಗ್ಗೆ ಜಿಲ್ಲೆಯ, ಶಿಕಾರಿಪುರ ತಾಲ್ಲೂಕಿನ, ಮಳವಳ್ಳಿಯ 
ಪ್ರಣವೇಶ್ವರ ದೇವಾಲಯವು ಇಂದು ಶಿಥಿಲಾವಸ್ಥೆ ಕಿಯೆಲ್ಲಾದರೂ ಇದ್ದು, ನೋಡಲು ಸಿಕ್ಕಿದರೆ ಅದೇ 
ಬಹಳ ಮಾಡಿ ಕನ್ನಡನಾಡಿನ ಪ್ರಾಚೀನತಮ ದೇವಾಲಯವೆನಿಸುತ್ತಿತ್ತೊ ಏನೋ. ಏಕೆಂದರೆ ಅದು 
( ನ ನಂದ ಶಾಖೆಯ ಶಾತವಾಹನರ ಕಾಲದ್ದು, ನಮ್ಮ ದೌರ್ಭಾಗ್ಯ ಆ ದೇವಾಲಯ ಇಂದಿಲ್ಲ; 
ಹೆಸರು ಮಾತ್ರ ಉಳಿದಿದೆ. 


ಗುಹಾವಾಸ್ತುಶಿಲ್ಪದಿಂದ 'ದಾರುಕರ್ಮಮಾರ್ಗಣ್ಕೆ ಬಂದು, ದಾರುಕರ್ಮದಿಂದ ಬಿಡಿಗಲ್ಲಿನ 
ಬೃಹದಾಕಾರದ ದೇವಾ ಲಯಗಳ ನಿಮಾ ೯ಣವಾಗಜೇಕಾಗಿದ್ದರೆ ಮಧ್ಯಭಾಗದಲ್ಲಿ ನಾನಾ ಪ್ರಯೋಗ 
ಗಳಾಗಿರಬೇಕು. ಮೊದಲು ಮೊದಲು ಸಣ್ಣ ಸಣ್ಣ ದೇವಾಲಯಗಳ ನಿರ್ಮಾಣವಾಗಿರಬೇಕು. ಹೀಗಾಗು 
ವುದು ಶಾಸ್ತ್ರೀಯ ಮತ್ತು ಕ್ರಮಪ್ರಾಪ್ತ “ಎನೇ. ಆಗಲಿ ನಮ್ಮ ಅದೃಷ್ಟದಿಂದ ಐಹೊಳೆಯಲ್ಲಿ ಐವತ್ತು 
ಚದರ ಅಡಿಗಳ ವಿಸ್ತಾರದ ದೇವಾಲಯವೊಂದು ಇನ್ನೂ ಉಳಿದಿದೆ. ಅದನ್ನು ಚಿತ್ರದಲ್ಲಿ ನೋಡ 
ಬಹುದು. ಹದಿನಾರು ಕಂಬಗಳ ಮೇಲೆ ನಿಂತಿದೆ ಚಾವಣಿ. ಉತ್ತರ, ಪಶ್ಚಿಮ, ದಕ್ಷಿಣ, ಈ ಮೂರು 
ದಿಕ್ಕುಗಳಲ್ಲಿ ಗೋಡೆಗಳಿವೆ. ಪೂರ್ವದಲ್ಲಿ ಮುಖಮಂಟಪವಿದೆ. ದೇವಾಲಯದ ಗೋಡೆಗಳ ರಚನೆಯೇ _ 
ಹೊಕ್ಕೆ ರೀತಿ. ಗೋಡೆಯ ಉದ್ದಕ್ಕೂ ಸಣ್ಣ ಸಣ್ಣ ಕಂಬಗಳು; ಕಂಬ ಕಂಬಗಳ ಮಧ್ಯೆ ಕಲ್ಲುಹಲಗೆಗಳು. 
ಮಧ್ಯದ ಕಲ್ಲು ಹಲಗೆಗಳಾದರೋ ನಾನಾ ಕಲಾಕೆತ್ತ ೈನೆಗಳಿಂದ ಕೊರೆದಿಟ್ಟ ಜಾಲಂಧ್ರಗಳು. ಈ ಕೌಶಲ 
ದಿಂದ ರಚನೆ ಗೆ ಸೌಂದರ್ಯ ಲಬ್ಧವಾದದ್ದಲ್ಲದೆ ದೇವಾಲಯದೊಳಕ್ಕೆ ಗಾಳಿ-ಬೆಳಕು ಸಾಕಷ್ಟು 
ಬರುವಂತಾಯಿತು. ಚಿತ್ರದಲ್ಲಿ ಜಾಲಂದ್ರಗಳ ವೈವಿಧ್ಯ ಮತ್ತು ಕೌಶಲವನ್ನು "ನೋಡಬಹುದು. ಒಳಕಂಬ 
ಗಳ ಮೇಲೆ ಬೋದಿಗೆಗಳಿವೆ. ಪಕ್ಕದ ಅಂಗಣಗಳ "ಚಾವಣಿಗಳಿಲ್ಲ ಇಳಿಜಾರಾಗಿವೆ-ಉಪ್ಪಾ ಿರಿನಂತೆ. ಈ. 
ಲಕ್ಷಣವು ಗುಹಾಂತರ್ದೇವಾಲಯಗಳ ಒಂದು ಉದಾಹರಣೆ. ಕಾಲಕ್ರಮದಲ್ಲಿ ಇಳಿಜಾರು ಚಾವಣಿ- 


7 Henry Cousens: The Chalukyan Architecture, p.32 


| 
ತೆ 
ಕ 
| 


ಕರ್ನಾಟಕ ವಾಸ್ತುಶಿಲ್ಪ ' ಇ 


ಒಪ್ಪಾರು ಸಮಚಾವಣಿಯಾಯಿತು. ನಾಲ್ಕುಮುಖಗಳ ಕಂಬಗಳ ಗಾತ್ರ 


ವನ್ನು ನೋಡಿದರೆ ಆಶ್ಚರ್ಯ 
ವಾಗುತ್ತದೆ. ಡ 


ಮಧ್ಯದ ನಾಲ್ಕು ಕಂಬಗಳ ಉದ್ದ ೯ ಅಡಿ, ೭ ಅಂಗುಲ; ೭ ಅಡಿ, ೫ ಅಂಗುಲ ಚದರ. ಕಲ್ಮನೆಗಳ 
ರಚನೆಯಲ್ಲಿ ಕಂಬಗಳು ಭಾರವಾದ ಬಂಡೆಗಳನ್ನು ಹೊರಬೇಕಾಗಿದ್ದ ಕಾರಣ ಕಂಬಗಳು ಅಸಾಧಾರಣ 
ಗಾತ್ರದವುಗಳಾಗಿದ್ದು ವು. ಬಿಡಿಕಲ್ಲುಗಳ ದೇವಾಲಯ ನಿರ್ಮಾಣ ಮಾಡುವಾಗಲೂ ದಪ್ಪವಾದ ಕಂಬ 
ಗಳನ್ನೇ ನಿಲ್ಲಿಸಿದರು. ಹಾಗೆಯೇ ಅವುಗಳ ಮೇಲೆ ಚಾಚು ಬೋದಿಗೆಗಳನ್ನಿಟ್ಟರು (Bracket- 
Capitals) ಅವುಗಳಲ್ಲಿ ಹೆಚ್ಚೇನೂ ಕಲಾಕೌಶಲ ತೋರಿಸಲಿಲ್ಲ. ಆದರೆ ಕಂಬಗಳ ಮೇಲೆ ಸರಳ- 
ಸುಂದರ ಪಟ್ಟಿಕಾಕರ್ಮವನ್ನೂ, ವರ್ತುಳ, ಅರ್ಧ ಚಂದ್ರಾಕಾರದ ರೇಖೆಗಳ ಒಳಗೆ ಚಿತ್ರಕರ್ಮದ 
ಪ್ರತಿಭೆಯನ್ನು ಪ್ರಕಟಿಸಿದರು. 

ಮುಖಮಂಟಪದ ಕಂಬಗಳ ಮೇಲೆ ಕಡೆದ ಮೂರ್ತಿಗಳಿವೆ; ಕುಂಭ ಅಥವಾ ಕಲಶಗಳಿವೆ- 
ಮಂಟಪದ ಒಳಭಾಗದಲ್ಲಿ ಸುತ್ತ ಜಗಲಿ ಇದೆ. ಇದರ ಮುಖದ ಮೇಲೂ ಚಿತ್ರಕರ್ಮ ಕಂಡುಬರುತ್ತದೆ. 

ಮುಖಮಂಟಪದ ಮುಂಭಾಗದ ಕಂಬಗಳ ಮೇಲೂ, ಅಡ್ಡ ಪಟ್ಟಿಯ ಮೇಲೂ ಕಂಡು ಬರುವ 
ಶಿಲ್ಪ ಕರ್ಮವು ನಯನಮನೋಹರವಾಗಿದೆ. ನೂರು ಮಾತುಗಳಿಂದ ವರ್ಣಿಸಿದರೂ ಮೂಲದ 
ಒಂದು ನೋಟಕ್ಕೆ ಸಾಟಿಯಲ್ಲ. 


ಗಂಗಾಯಮುನಾ ದಿವ್ಯಮೂರ್ತಿಗಳು 


ಮುಖಮಂಟಪದ ದಕ್ಷಿಣದ ಕಡೆಯ ಕಂಬದ ಮೇಲೆ ಜೀವ ಪ್ರಮಾಣದ ಮೂರ್ತಿಯು 
ಕಮಠದ ಮೇಲೆ ನಿಂತಿದೆ. ಈ ಮೂರ್ತಿ ಯಮುನಾ. ಉತ್ತರದ ಕಡೆಯ ಕಂಬದ ಮೇಲಿನ ಮೂರ್ತಿ 
ಗಂಗಾ; ವಾಹನ ಮಕರ. ಗಂಗಾ ಯಮುನಾ ನದಿಗಳಲ್ಲಿ ಮಿಂದು, ಪವಿತ್ರ ದೇಹಿಗಳಾಗಿ, ಭಕ್ತರು 
ದೇವಾಲಯ ಪ್ರವೇಶ ಮಾಡಿದಂತಾಯಿತೆಂಬುದೀ ಮೂರ್ತಿಗಳ ಸಂಕೇತಾರ್ಥ. ಈ ಭಾವಾರ್ಥ 
ಸಂಕೇತದ ಸಂಪ್ರದಾಯ ಚಾಳುಕ್ಯ, ಹೊಯ್ಸಳ, ವಿಜಯನಗರ, ರಾಜವಂಶೀಯರ ಕಾಲದ ದೇವಾಲಯ 
ಗಳಲ್ಲಿ ಕಂಡುಬರುತ್ತದೆ. ಮಹಾದ್ವಾರದ ಎಡಬಲ ದ್ವಾರಪಟ್ಟಿಗಳ ಮೇಲೆ ಗಂಗಾ ಯಮುನಾ ಮೂರ್ತಿ 
ಗಳಿರುತ್ತವೆ. ಸಾಮಾನ್ಯವಾಗಿ ಗಂಗಾ ಮಕರ ವಾಹನೆ, ಯಮುನಾ ನಕ್ರ ವಾಹನೆ. ಇಂದಿಗೂ ಗಂಗಾ 
ಮಾನುಗಳಿಗೆ ಹೇಗೆ ಹೆಸರಾಂತಿದೆಯೋ ಯಮುನಾ ಮೊಸಳೆಗಳಿಗೆ ಪ್ರಖ್ಯಾತಳಾಗಿದ್ದಾಳೆ! 


ಈ ದೇವಾಲಯದ ಮತ್ತೊಂದು ಗಮನಾರ್ಹವಾದ ಲಕ್ಷಣವೆಂದರೆ ದೇವಾಲಯದ ಮೇಲೆ 
ಶಿಖರವೇ ಇಲ್ಲ. ಮಧ್ಯದ ನಾಲ್ಕು ಕಂಬಗಳ ಮೇಲೆ ಒಂದು ಸಣ್ಣ ಮನೆ ಇದೆ. ಈ ಮನೆಯನು ಮೂಲ 


. ದೇವಾಲಯ ನಿರ್ಮಾಣಾನಂತರ ಬಹಳ ಕಾಲದ ಮೇಲೆ ಬೆಳಕಿಗಾಗಿ ಕಟ್ಟಿಸಿರಬೇಕು. ಮುಖ್ಯ ಕಟ್ಟಡಕ್ಕೂ 


ಇದಕ್ಕೂ ಲೇಶವೂ ಸಂಬಂಧವಿಲ್ಲ. 

ಲಾಡ್‌ಖಾನ್‌ ದೇವಾಲಯದಲ್ಲಿ ಈಗ ಲಿಂಗವಿದೆ. ಲಿಂಗಾಯಿತರು ಇತ್ತೀಚೆಗೆ ಅದನ್ನು ಸ್ಥಾ ಪಿಸಿರ 
ಎ ps ಎಲಿ ಹೆಗೆ ೧೨೯ಲಿ) ೬ ಗ್ಯ ಬ) 
ಬೇಕು. ಮಂಟಪದ ಮಧ್ಯೆ ನಂದಿಯ ಶಿಲ್ಪವಿದೆ. ಮುಸಲ್ಮಾನರ ಆಳ್ವಿಕಯ ದಲ್ಲಿ ಅಧಿಕಾರಿಯೊಬ್ಬ 

ಈ ದೇವಾಲಯವನ್ನು ತನ್ನ ವಾಸಗೃಹವನ್ನಾಗಿ ಮಾಡಿಕೊಂಡ! 
ಮೂಲ ದೇವಾಲ್ಪಯದಲ್ಲಿದ್ದ ಮೂರ್ತಿ ಯಾವುದು? ಈ ಪ್ರಶ್ನೆಗೆ ಸುಲಭವಾಗಿ ನ 
: ಲ pe ATS ರಿ ಳಾದ 
ಕೊಡಲು ಸಾಧನಗಳಿವೆ. ದೇವಾಲಯದ ದ್ವಾರ ಪಟ್ಟಿಗಗಳೆರಡರ ಮಜ ತೂ ಲ ಈ 
ದಾ ರಪಾಲಕ ಮೂರ್ತಿಗಳಿವೆ. ಇದರಿಂದ ಇದು ವಿಷ್ಣುದೇವಾಲಯವೆಂದು ನಿರ್ಭಯವಾಗಿ ಹೇಳಬಹುದು. 

ವಷ ೧ 


ಕೊಂಟಗುಡಿ 


ಹ್‌ ಸಾವಿ p< ಲ. 
ರಚನೆಯಲ್ಲಿ ಕೊಂಟೆಗುಡಿಗೂ, ಲಾಡ್‌ಖಾನ್‌ ದೇವಾಲಯಕ್ಕೂ, ಹೆಚ್ಚು ನೃಪ 
ಲಾಡ್‌ ಖಾನ್‌ ದೇವಾಲಯ ಅಗಾಧ ರಚನೆ; ಕೊಂಟಿಗುಡಿ ಸಣ್ಣದು. ಆದರೆ ಕಂಬಗಳು ಗಾತ್ರವಾಗಿವ. 


7೪ ಮಾನವಿಕ ಕರ್ಣಾಟಕ: 


ಈ ದೇವಾಲಯವೂ ಚದರವಾಗಿದೆ. ಮಧ್ಯೆ ಕಂಬಗಳು ನಾಲ್ಕು. ದೇವಾಲಯ ಪಶ್ವಿಮಾಭಿಮುಖವಾಗಿದೆ. | 
ಸಭಾಮಂಟಪ ದ್ವಾರವಾದರೋ ಉತ್ತರಕ್ಕಿದೆ. ಮಧ್ಯದ ನಾಲ್ಕು ಕಂಬಗಳ ಮೇಲಿನ ಚಾವಣಿ ಚಪ್ಪಟೆ ' 
ಯಾಗಿದೆ. ಪಕ್ಕದ 'ಅಂಕಣಗಳೆ ಚಾವಣಿ ಇಲಿಯರಾಗಿ, Raa ಮೇಲೆ ಕೂಡುತ್ತದೆ. 


ನಾಲ್ಕು ಕಂಬಗಳ ಮೇಲಿನ ಚಪ್ಪಟೆ ಚಾವಣಿಯ ಒಳಭಾಗದಲ್ಲಿ ಅಷ್ಟದಿಕ್ಟಾಲಕರ ಶಿಲ್ಪಕರ್ಮವಿದೆ. 
ಚಾವಣಿಯ ಮೇಲೆ ಮೊದಲು ಶಿಖರವಿರಲಿಲ್ಲ. ಅನಂತರ ಹೊಸದಾಗಿ ಶಿಖರವೊಂದನ್ನು ನಿರ್ಮಿಸಿದ್ದಾರೆ. 
ಚಾವಣಿಯ ಒಳಮೈ ಯಲ್ಲಿ ಅಷ್ಟ ದಿಕ್ಟಾಲಕರ ಬಂಧ ಬಿಡಿಸುವ ಕೆಲಸ ಚಾಳುಕ್ಕರ ಹೊಯ್ಸಳ ಮಾರ್ಗದ 
ವಾಸ್ತುಶಿಲ್ಪದಲ್ಲಿ ವಿಶೇಷವಾಗಿ ಕಂಡುಬರುತ್ತ ದೆ. ಅವರ ಕಾಲಕ್ಕೆ ಇವು *ಭುವನೇಶ್ವರಿಗಳೆಂಬ ಹೆಸರಿನಿಂದ 
ಖ್ಯಾತಿ ಪಡೆದುವು. ಶಿಖರವನ್ನೇರಿಸಿದ ಕಾಲದಲ್ಲೇ ಈ ಭುವನೇಶ್ವ ಠಿ ಕಲ್ಪನೆ-ರಚನೆ ಆಗಿರಬೇಕೆಂಬುದು 
ಹೆನ್ರಿ ಕಜನ್ಸರ ಅಭಿಪ್ರಾಯ. 8 
ಶಿಖರದ ಮೊದಲನೆಯ ಹಂತ ಇದು ಅಡಿಗಳ ಎತ್ತರವಾಗಿದೆ. ನಾಲ್ಕು ಮುಖಗಳಲ್ಲೂ ನಾಲ್ಕು 
ಮೂರ್ತಿಗಳ ಗೂಡುಗಳಿವೆ. ಪೂರ್ವದಲ್ಲಿ ವಾಮನಾವತಾರ ಮೂರ್ತಿ, ದಕ್ಷಿಣದಲ್ಲಿ ಭೈರವಮೂರ್ತಿ. 
ಪಶ್ಚಿಮದಲ್ಲಿ ವರಾಹಮೂರ್ತಿ. ಉತ್ತರದಲ್ಲಿ ತಾಂಡವ ಶಿವಮೂರ್ತಿ. ಪೂರ್ವ ಪಶ್ವಿಮ ಗೂಡುಗಳಲ್ಲಿ 
ವಿಷ್ಣುಮೂರ್ತಿಗಳಿವೆ. ದ್ವಾರಬಂಧ ದ ಮೇಲೆ ಗರುಡನ ಮೂರ್ತಿ ಕಂಡು ಬರುತ್ತದೆ. ಈ ಕಾರಣ 
ಗಳಿಂದ ಇದು ಮೂಲತಃ "ವಿಷ್ಣು ದೇವಾಲಯವೇ ಆಗಿತ್ತೆಂಬುದರಲ್ಲಿ ಸಂಶಯವಿಲ್ಲ. ದೇವಾಲಯ 
ಖಿಲವಾದ ಮೇಲೆ ಇತ್ತಿ ಶ್ರೀಚಿನವರು ಅದಕ್ಕೆ ಕೊಂಟಿಗುಡಿಯೆಂದು ಹೆಸರಿಟ್ಟರು. 'ಕೊಂಟಿ' ಅಂದರೆ 
ತ್ರಿಶೂಲ; ಶಿವನ ಆಯು ಕೂ ಜಂ ನವರಾತ್ರಿಯ ಕಾಲದಲ್ಲಿ ಗ್ರಾಮದ ಗಡಿಗೆ ಪ್ರತಿವರ್ಷವೂ 
ಬ್ಬ ತ್ರಿಶೂಲವನ್ನು ಒಯ್ಯುತ್ತಿದ್ದ. ಅವನು ಈ ಗುಡಿಯ ನ್ನು ತನ್ನ ವಸತಿಯನ್ನಾಗಿ ಮಾಡಿಕೊಂಡಿದ್ದ. 
ಅವನು ತೀರಿಕೊಂಡಮೇಲೂ ಆ ತ್ರಿಶೂಲ, ಅಥವಾ ಕೊಂಟಿಯೇನೋ ಅಲೇ ಇದೆ. ಆದ ಕಾರಣ 
ಅದಕ್ಕೆ ಕೊಂಟಿಗುಡಿಯೆಂದು ಹೆಸರಾಯಿತು. | 


ಗುಡಿಯೊಳಗೆ ಮಧ್ಯದಲ್ಲಿರುವ ನಾಲ್ಕು ಕಂಬಗಳು ಲಾಡ್‌ಖಾನ್‌ ದೇವಾಲಯದ ಕಂಬಗಳಿಗಿಂತ 
ಕೊಂಚ ಪ್ರಗತಿ ಹೊಂದಿದ ಲಕ್ಷಣಗಳಿಂದ ಕೂಡಿವೆ. ಆದರೆ ಬಾದಾಮಿ ಮೂರನೆಯ (ವಿಷ್ಣು) ಕಲ್ಮನೆಯ 
ಕಂಬಗಳಿಗಿಂತ ಹಿಂದಿನ ಕಾಲ ದ್ದ ದೆಂದು ಶಿಲ್ಪ ಕರ್ಮ ನೋಡಿದರೆ ಗೊತ್ತಾ ಗುತ್ತ ದೆ. ಕಂಬಗಳು ಕೆಳಗಿನಿಂದ 
ಮೇಲಿನವರೆಗೂ ಚತುರಸ್ರ್ರಾಕಾರದಿಂದಿವೆ. ಕೆಳಗೆ ಬೇರೆ ವೇದಿಕೆ ಇಲ್ಲ. ಮೇಲ್ಗಡೆ ಚಕ್ರಾಕಾರದಲ್ಲಿ ಭದ್ರ 
ವಾಗಿ ಕೂಡು ಬೋದಿಗೆಗಳಿವೆ. ಬೋದಿಗೆಗಳ ಮೇಲೆ ದೂಲಗಳು ಕೂಡುತ್ತವೆ. ಬೋದಿಗೆ-ದೂಲಗಳನ್ನು 
ಕಚ್ಚಿಕೊಂಡಂತೆ ಚಾಚುಗಲ್ಲುಗಳಿವೆ. ಇವೂ ಒರಟೊರಟಾಗಿಯೇ ಇವೆ. ಕಲ ಮನೆಗಳ ಚಾಚುಗಲ್ಲುಗಳಲ್ಲಿ 
ಕಂಡು ಬರುವ ಕಲೆ ಇಲ್ಲಿಲ್ಲ ದೇವಾಲಯದ ಹೊರಮೈಮೇಲೆ ಮೂಲ ಶಿಲ್ಪ ಗಳು ಯಾವ ಮೂರ್ತಿ 
ಗಳನ್ನೂ ಕಣ್ಣರಿಸಿಟ್ಟಂತೆ ಕಂಡು ಬರುವುದಿಲ್ಲ. ಆದರೆ ದೇವಾ ಯದ ಸುತ್ತ ಹರಿಯುವ ಪಟ್ಟಿಕೆಗಳಲ್ಲಿ 
ಲತಾಕ್ಕ ತಿಗಳಿವೆ: ವಜ್ರಾಕೃ ತಿಯ ಆಭರಣಗಳಿವೆ; ಮಣಿಮಾಲೆಗಳ ಶಿಲ್ಪಕರ್ಮವಿದೆ. 


ಕೊಂಟಿ ಗುಡಿಗೆ ಸೇರಿ ಸೇರದಂತೆ ಪೂರ್ವಾಭಿಮುಖವಾಗಿರುವ ಗುಡಿಯೊಂದಿದೆ. ಇದೊಂದು 
ವರಾಂಡಾ, ಕೈಸಾಲೆ. ಉದ್ದಕ್ಕೂ ಕಂಬಗಳಿವೆ. ಇವು ಲಾಡ್‌ಖಾನ್‌ ಆ ಲಯದ ಕಂಬಗಳನ್ನು 
ಹೋಲುತ್ತವೆ. ಇದು ಕೊಂಟಿ ಗುಡೂರ 3 ಪ್ರತ್ಯೇಕವಾದ ಒಂದು ದೇವಾಲಯವೇ ಇರಬೇಕು. ಇದಕ್ಕೆ 

ಶ್ಲಿಣದಲ್ಲಿ ಕೆಲವು ಗಜಗಳ ದೂರದಲ್ಲೇ ಇನ್ನೊಂದು ಸಣ್ಣ ಗುಡಿ ಇದೆ. ಇಯ ವರೂ 
ಸತ ಕಂಡುಬರುತ್ತದೆ. ಮೊದಲ ನೆಯದಕ್ಕೂ, ಇದಕ್ಕೂ ವ್ಯತ್ಯಾಸದಿಷೆ ಮೊದಲನೆಯ ಮಂಟಪ 
ವೆಲ್ಲ ಒಂದೆ; ಮಧ್ಯೆ ಗೋಡೆ ಇಲ್ಲ. ಎರಡನೆಯದರಲ್ಲಿ ಮಂಟಪ ವಿಭಾಗ. ಮಾಡುವ ಅಡ್ಡ ಗೋಡೆ 
ಯೊಂದಿದೆ. ಅಂದರೆ ಮಂಟಪವನ್ನೂ. ಮುಖಮಂಟಪದಿಂದ ಪ್ರತ್ಯೆ ಕಗೊಳಿಸಿದ ಹಾಗಾಯಿತು. 


ಈ ದೇವಾಲಯದ ದ್ವಾರದ ಮೇಲ ಲ್ಲಿನಲ್ಲಿ ಯಥಾ ಪ್ರಕಾರ ಗರುಡನ ಮೂರ್ತಿ ಇದೆ. ಈ 
ಗುಂಪಿನ ನಾಲ್ಕು ಗುಡಿಗಳಲ್ಲಿ ಇವೇ ಹಳೇ ಗುಡಿಗಳು. ಈ ಗುಡಿಯ ದ್ವಾರದಲ್ಲಿ ಅಸಾಧ್ಯ ಶಿಲ್ಪಕರ್ಮ 


8 Ibid. Di 3 


| 


ಕರ್ನಾಟಕ ವಾಸು ಶಿಲ್ಪ ೫೫ 


ಕೌಶಲ ಕಂಡು ಬರುತ್ತದೆ. ಕೊಂಟಿಗುಡಿ ಪಕ್ಕದ ದೇವಾಲಯ ದ್ವಾರಪಾಲಕರಲ್ಲಿ ಹರಿಹರ: ಲಾಂಛನ 
ಗಳನ್ನು ನೋಡುತ್ತೇವೆ. ದ್ವಾರಪಾಲಕರಿಗೆ ಚತುರ್ಭುಜಗಳಿವೆ. ಜೂಲಿ ಎರಡೂ ಕಡೆಗಳಲ್ಲೂ 
ಪದ್ಮಾಸನಾಸೀನ ಮೂರ್ತಿಗಳಿವೆ. ಎಲ್ಲೋರ ಕ್ಲೆ ಲಾಸ ದೇವಾಲಯದ ಒಂದು ದ್ವಾರದ ಕೆಳಗಡೆ ಕಂಡು 
ಬರುವ ಮೂರ್ತಿಗಳನ್ನಿವು ಹೋಲುತ್ತವೆ. ದ್ವಾರಬ ಂಧಗಳ ಮೇಲೆ ಗಜ ಲಕ್ಷ್ಮಿ ಸೆ ಗರುಡನಂತೂ 
ಇದ್ದೇ ಇದ್ದಾನೆ. ಇತ್ತೀಚೆಗೆ ಯಾವನೋ ಒಬ್ಬ ಇದರಲ್ಲಿ ಸೇರಿಕೊಂಡ; ಅಂದಿನಿಂದ ಇದಕ್ಕೆ ಜನರು 
ಸಾರಂಗ ಗುಡಿಯೆಂದು ಹೆಸರಿಟ್ಟರು. 


ಮೇಲೆ ಹೇಳಿದಂತೆ ಈ ನಾಲ್ಕು ಗುಡಿಗಳೂ ಐಹೊಳೆಯ ಪ್ರಾಚೀನ ದೇವಾಲಯಗಳು. 
ಮೇಗುಡಿ ದೇವಾಲ ಯಕ್ಕಿಂತ ಒಂದು ಒಂದೂವರೆ ಶತಮಾನಗಳ ಹಿಂದಿನದಾದರೂ ಆಗಿರಬೇಕೆಂಬುದು 
ಹೆನ್ರಿ ಕಜನ್ಸರ ಮತ. 


ದುರ್ಗ ದೇವಾಲಯ 


ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಐಹೊಳೆಯ ದುರ್ಗದೇವಾಲಯ ಎರಡನೆಯ ಪ್ರಯತ್ನ 
ವೆಂದು ಸ್ವರ್ಗವಾಸಿ ಬಿ. ವೆಕೋಬರಾಯರು ಹೇಳುತ್ತಾರೆ.9* ಐಹೊಳೆಯ ದುರ್ಗ ದೇವಾಲಯದ 
ಹ್‌ ಪಟ್ಟದಕಲ್ಲಿನ ಪಾಪನಾಥೇಶ್ವರ ದೇವಾಲಯದ ಮೇಲೂ, ಶಿಖರಗಳಿವೆ. ಈ ಶಿಖರಗಳ 
ರೂಪರಚನೆಗಳಾದರೂ ಔತ್ತರೇಯ ಲಕ್ಷಣಗಳಿಂದ ಕೂಡಿವೆ. ಬೌದ್ಧಗುಹಾಂತರ್ದೇವಾಲಯಗಳ 
ಚಿತ್ರದಂತಿದೆ. ಅದರ ತಲವಿನ್ಕಾಸ; ಚೈತ್ಯದಲ್ಲಿ ದಾಗಬ ಇದ್ದ ಭಾಗ ದುರ್ಗ ದೇವಾಲಯದ ಗರ್ಭಗೃಹ 
ವಾಯಿತು. ದೇವಾಲಯದ ಒಂಟ ಅರ್ಧವರ್ತುಳಾಕಾರ (ಗಜಪೃಷ್ಠ)ವಗಿದೆ. ಗರ್ಭಗೃಹದ ಮುಂದೆ 
ಸಭಾ ಮಂಟಪ; ಪಕ್ಕಗಳಲ್ಲಿ ಎರಡು ಸಾಲುಗಂಬಗಳು. ಅಂದರೆ ಸಭಾಮಂಟಪದಲ್ಲಿ ಮಧ್ಯರಂಗ, ಎರಡು 
ಶಾಖೆಗಳು, ಹೀಗೆ ಸಾಕೆ ಭಾಗಗಳಾಗಿ ವಿಂಗಡವಾಗಿದೆ. ಉದ್ದ ೮೪ ಅಡಿಗಳು, ಅಗಲ ೩೬ ಅಡಿಗಳು. 

ಕಡಿದ ಕಲ್ಲುಗಳಿಂದ ದೇವಾಲಯ ನಿರ್ಮಾಣ ಮಾಡುವಾಗ ಕೊರೆದ ಗುಹಾಲಯಗಳ ವಾಸ್ತು 
ವೈಲಕ್ಬಣ್ಕಗಳನ್ನು ತರುವುದು ಸುಲಭದ ಕೆಲಸವಲ್ಲ. ಕೊರೆಯುವಾಗ ಕಲ್ಲಿನಲ್ಲಿ ಕಮಾನನ್ನು ರೂಪು 
ಗೊಳಿಸಬಹುದು; ಕಡಿದ ಕಲ್ಲುಗಳಿಂದ ಕಮಾನನ್ನು 'ಕಟ್ಟುವ ವ ರಹಸ್ಯ, ಕೌಶಲವಿನ್ನೂ ಹೊರಬಿದ್ದಿರಲಿಲ್ಲ. 
ಚೈತ್ಯಗಳಲ್ಲಿ ಒಳಮಾಳಿಗೆ ಚಪ್ಪಟೆಯಲ್ಲ, ಲಾಳಾಕಾರ. 'ಚೌತಿಚಂದ್ರಾಕಾರ. ಕಡಿದ ಕಲ್ಲ ಲುಗಳಿಂದ ಒಳ 
ಮಾಳಿ ಗೆಗೆ ಲಾಳಾಕಾರ ಕೊಡುವುದಾದರೂ ಹೇಗೆ? ಅಂದಿನ ಶಿಲ್ಪಿಗಳು ತಮ್ಮದೇ ಆದ ವಿಶಿಷ್ಠರೀತಿಯಲ್ಲಿ 
ಈ ಸಮಸ್ಯೆಯನ್ನು ಬಿಡಿಸಿದರು. ಮಧ್ಯದ ಮಾಳಿಗೆಯನ್ನು ಎತ್ತರಿಸಿ ಚಪ್ಪ ಟೆಮಾಡಿದರು. ಪಕ್ಕದ 
ಮಾಳಿಗೆಗಳ ಎತ್ತರವನ್ನು ಕಡಿಮೆ ಮಾಡಿದರು. ಮಾಳಿಗೆಗಳನ್ನು ಚಪ್ಪಟೆ ಮಾಡದೆ ಇಳಿಜಾರು ಮಾಡಿ 
ದರು. ಮೊದಲನೆಯ ನೋಟಕ್ಕೆ ರಚನೆ ಚೈತ್ಯದಂತೆಯೇ ಕಾಣಬಂತು. ಈ ದೇವಾಲಯದ ಸಾಲು 
ಕಂಬಗಳ ಮೇಲೆ ಎತ್ತರದ ಮಧ್ಯ ರಂಗದ "ಮಾಳಿಗೆಯಷ್ಟ. ಇಳಿಜಾರು ಮಾಳಿಗೆಯಿಂದ ನಾಲ್ಕಡಿ 
ಎತ್ತರ ಮಧ್ಯಮಾಳಿಗೆ. ಈ ಎತ್ತರಿಸಿರುವ ಭಾಗದಲ್ಲಿ ನಾನಾ, ಚಿತ್ರಕರ್ಮದ ಪಟ್ಟಿಗಳಿವೆ; ಲತೆಗತಿ. 
ಮೂರ್ತಿಗತಿ, ವಿಲಕ್ಷಣ ಚಿತ್ರಗತಿ! ಈ ಕಂಬಗಳ ರಚನೆಯು ಅಜಂತ ೨೬ನೆಯ ಗುಹೆ ಯ ನ ನೆನಪನ್ನುಂಟು 
ಮಾಡುತ್ತದೆ. ದುರ್ಗಗುಡಿಯ ತಳಾನ್ಯಾಸವನ್ನೂ, ಅಜಂತದ ೧೯ನೆಯ ಗುಹೆಯ ತಳವಿನ್ಯಾಸಬನ್ನೂ, 
ಹೋಲಿಸಿನೋಡಬೇಕು. ಒಂದನ್ನೊಂದು ಹೋಲುವ ಲಕ್ಷಣವು ಆಶ್ಚರ್ಯವನ್ನುಂಟು ಮಾಡುತ್ತದೆ. 
ಪ್ರತ್ಯಂಗದಲ್ಲೂ ಅಜ ಂತಾ-ಐಹೊಳೆ ಎರಡೂ ಒಂದೇ ಅನ್ನಿಸುತ್ತದೆ! “ಒಂದು ಕಲ್ಲಿನಲ್ಲಿ ಕೊರೆದದ್ದು! 
ಒಂದು ಕಬ್ಲಿನಲ್ಲಿ ಕಟ್ಟಿದ್ದು!.ಹಲ್ಲಿನಲ್ಲಿ ಕೊರೆಯುವುದಕ್ಕೂ, ಕಲ್ಲುಗಳಿಂದ ಕಟ್ಟು ವದಕ್ಕೂ, ಮಧ್ಯೆ ಮರದಲಿ 


UNM 


ದೇವಾಲಯ ನಿರ್ಮಿಸುವ ಅವಸೆ ಅಥವಾ ಹಂತವಿತ್ತೆಂಬುದು ದುರ್ಗದೇವಾಲ 
ಸೂಚಿತವಾಗುತ್ತದೆ. ವ | 

ಕಂಬಗಳೆಲ್ಲ ಚದರ. ಸರಳ. ಲಾಡ್‌ಖಾನ್‌ ದೇವಾಲಯದ ಕಂಬಗಳಿಗಿಂತ ಸಣ್ಣ. ತಳ ದ 
ಕಲುಗಳಿಲ. ಆದರೆ ಕಂಬಗಳ ಮೇಲೆ ಸರಳ ಬೋದಿಗೆಗಳಿವೆ. ಚಾಚು ಬೋದಿಗೆಗಳು (Bracket) 
್‌ಿ [ae] 


9 ಮೆ ಸೂರು ದೇಶದ ವಾಸ್ತುಶಿಲ್ಪ, ಪುಟ ೬೮ 


y 


೫೭ ಮಾನವಿಕ ಕರ್ಣಾಟಕ 


ದೇವಾಲಯದ ಮುಂಭಾಗದ ಕಂಬಗಳೆಲ್ಲ ಮೂರ್ತಿದ್ವಯಗಳಿಂದ ಅಲಂಕೃತವಾಗಿವೆ. ಹೊರಮುಖ ಚ್ದ 
ಗಳಲ್ಲಿ ಮಾತ್ರ ಚೆನ್ನಾಗಿ ಎದ್ದು ಕಾಣುವ ಮೂರ್ತಿಗಳನ್ನು ಕಣ್ಣ ಸಲಗ ದೇವಾಲಯದೊಳಗಿನ 
ಹಲವು ಕಂಬಗಳಾದರೋ ಪಟ್ಟಿಕಾ ಚಿತ್ರಕರ್ಮದಿಂದಲೂ, ಕಂಬಗಳ ಮುಖ್ಯ ಮಧ್ಯದ ವರ್ತುಳ 
ಮಧ್ಯದಲ್ಲಿ ನಾನಾ ವಿಚಿತ್ರ ಚಿತ್ರ ಕರ್ಮಗಳಿಂದಲೂ, ಶೋಭಿತವಾಗಿವೆ. ಪುರುಷ ಮೂರ್ತಿಗಳಿಲ್ಲ 54 
ಕಿರೀಟಗಳಿಂದ ಅಲಂಕೃತವಾಗಿವೆ. ದೇವಾಲಯ ದ್ವಾರದ ಮೇಲಿನ ಅಡ್ಡಗಲ್ಲಿನಲ್ಲಿ ಗರುಡಮೂರ್ತಿ; 


ಗ್‌ 


ಸುಳಿದು, ಮನುಷ್ಯಾ ೬.೫೫0 ನಿಲ್ಲುತ್ತವೆ! ದ್ವಾರ ಲಕ್ಷ ಣಗಳೆಲ್ಲ ಅಜಂತದ ವಿಹಾರಗಳನ್ನೆ ಹೋಲುತ್ತು ವೆ. 


ಹೊರ ಕೈಸಾಲೆ (ವರಾಂಡ)ಯ ಸುತ್ತುಗೋಡೆಯಲ್ಲಿ ಮೂರ್ತಿಗಳನ್ನು ಕೂಡಿಸಲು ಗೂಡುಗಳಿವೆ. 

ಹರಿಹರ ಭೇದವರಿಯದ ಮೂರ್ತಿಗಳ ಕೂಟವಿದು! ನರಸಿಂಹ, ವರಾಹ, ಅರ್ಧನಾರೀಶ್ವರ, ಮಹಿಷಾಸುರ 

ಮರ್ದಿನೀ! ಗರ್ಭಗೃಹವಿಂದು ಶೂನ್ಯಗೃಹ. ಅಲ್ಲಿನ ಕೆಲವು ಸೂಚನೆಗಳಿಂದ ಅದು ಸೂರ್ಯನಾರಾಯಣನ 
ದೇವಾಲಯವಾಗಿರಬೇಕೆಂದು ಅನುಮಾನ “ಮಾಡಲಾಗಿದೆ. 


ದುರ್ಗಗುಡಿಯ ಶಿಖರ ವೈ ಶಿಷ್ಟ 
ಈ ದೇವಾಲಯದ ಮತ್ತೊಂದು ವ್ನೆಶಿಷ್ಟ್ಯವೆಂದರೆ ಅದರ ಮೇಲಿನ ಗೋಪುರ ಅಥವಾ ಶಿಖರ. 


ಇದು ಉತ್ತರ ಭಾರತದ ಮಾದರಿಯದು. ಉತ್ಕಲ ದೇಶದ ಮಹಾ ಪ್ರಾಚೀನ ದೇವಾಲಯಗಳಲ್ಲಿ 
ಈ ಬಗೆಯ ಶಿಖರಗಳಿವೆ. ದುರ್ಗಗುಡಿಯ ಶಿಖರದ ಮೇಲ್ಭಾಗ ಬಿದ್ದುಹೋಗಿದೆ. ಆದರೆ ಹುಚ್ಚ 
ಮಲ್ಲಿ ಗುಡಿಯ ಶಿಖರ ಹೀಗೆಯೇ ಇದೆ. ಅದರ ಶಿಖರ ಪೂರ್ಣವಾಗಿದೆ. ಲಾಡ್‌ಖಾನ್‌ ದೇವಾಲಯದ 
ಪಕ್ಕದಲ್ಲೇ ಇನ್ನೊಂದು ದೇವಾಲಯವುಂಟು. ಅದರ ಮೇಲೂ ಇದೇ ಬಗೆಯ ಶಿಖರವಿದೆ. ಈ 
ದೇವಾಲಯದ ಶಿ ಶಿಲ್ಪಕರ್ಮದಲ್ಲಿ ಎಲ್ಲಿ ನೋಡಿದರೂ ಕಲಶಗಳೆ! ಜಲಕುಂಭಗಳಿಂದು ಕೆಲವರು ಅವು. 1 
ಗಳನ್ನು ಕರೆದರೆ ಮತ್ತೆ ಕೆಲವರು ಅಮೃತಕಲಶಗಳೆಂದು ಕರೆಯುತ್ತಾರೆ! ಗರಡನೇ ಅಲ್ಲವೇ ಅಮೃತ 
ವನ್ನು ಸ್ವರ್ಗದಿಂದ ತಂದವನು 
ಶಿಖರಮುಖದಲ್ಲಿ ವರ್ತುಲ ರೇಖೆಯೊಳಗೆ ಹುಚ್ಚಮಲ್ಲಿ ಗುಡಿಯ ಶಿಖರದಲ್ಲಿ ತಾಂಡವ 
ಶಿವಮೂರ್ತಿಯು ಕಂಡುಬರುತ್ತದೆ. ದುರ್ಗಗುಡಿಯ ಶಿಖರಮುಖದಲ್ಲಿ ಚಿತ್ರವಿಲ್ಲ: ಶಿಥಿಲವಾಗಿ 
ಹೋಗಿವೆ. ಮೂರ್ತಿಯನ್ನು ಕಡೆದಿರುವ ಶಿಲಾಫಲಕಗಳನ್ನು ಶಿಖರದ ಗೂಡುಗಳಲ್ಲೇ ಸ್ಥಾಪಿಸಿಲ್ಲ. 
ಆ ಫಲಕಗಳನ್ನು ಶಿಖರಕ್ಕೆ ಆನಿಸಿ ಇಡಲಾಗಿದೆ. ಆದ ಕಾರಣವೇ ಬಿಡಿಯಾದ ಆ ಮೂರ್ತಿಯ ಹಲಗೆಗಳು 
ಈಗ ಮಾಯವಾಗಿವೆ. ತ ದೇವಾಲಯದ ಗೋಡೆಗಳಲ್ಲಿ ಕೊರೆದ ಕಲ್ಲು ಹಲಗೆಗಳ ಜಾಲಂಧ್ರಗಳ - 
ಮಾದರಿಗಳು ಒಂದು "ವೈಶಿಷ್ಟ್ಯಈ ಜಾಲಂಧ್ರಗಳ ಮಾದರಿಗಳು ಚಿತ್ರವಿಚಿತ್ರವಾಗಿವೆ. ಗೋಡೆಗಳಲ್ಲಿ 
ಅಳವಡಿಸಿರುವ ಕಲಾತ್ಮಕ ಜಾಲಂಧ್ರಗಳು ದೇವಾಲಯದೊಳಕ್ಕೆ ಬೆಳಕನ್ನು ಬಿಡುತ್ತವೆ. ಸಾಕಷ್ಟು 
ಗಾಳಿಯ ಸಂಚಾರಕ್ಕೂ "ಅವಕಾಶ ಕೊಡುತ್ತವೆ. ಅವು ಚೌಕ, ಚದರ. ವರ್ತುಳಾಕಾರಗಳಾಗಿದ್ದು ಅವ್ರ 
ಗಳೊಳಗೆ ಸ್ವಸ್ತಿಕಾ, ಕಮಲ, ಹೀಗೆ ನಾನಾ ಚಿತ್ರಗಳಿರುತ್ತವೆ. ನಯನಾನಂದದಾಯಕ ದೃಶ್ಯ! 


ದುರ್ಗ ದೇವಾಲಯವೆಂದು ಇದಕ್ಕೆ ಹೆಸರು ಬರಲು ಕಾರಣ ದೇವಾಲಯದ ಸುತ್ತಲೂ 
ಜೀರ್ಣಾವಸ್ಥೆಯ ಕೋಟೆಯ ಗೋಡೆಗಳು ಕಾಣಬರುತ್ತವೆ. ಈ ಕಾರಣದಿಂದ ದುರ್ಗ ಎಂಬ ಹೆಸರಿನಿಂದ 
ಇದನ್ನು ಕರದಿರಬಹುದೆಂದು ಊಹೆ. ಈ ದೇವಾಲಯದ ಮೂಲ ಅರ್ಚನಾ ಮೂರ್ತಿ ದುರ್ಗಿಯಲ್ಲ 


ಹುಚ್ಚಿ ಮಲ್ಲಿಗುಡಿ 


ಹುಚ್ಚಿ ಮಲ್ಲಿಯ ಗುಡಿ ಐಹೊಳೆ ಗ್ರಾಮದ ಉತ್ತರಕ್ಕಿರುವ ಹೊಲದಲ್ಲಿದೆ. ಅಗಾಧವಾದ ಗುಡಿ; ಅಷ್ಟೂ 
ಸರಳ" ಶೈಲಿಯಲ್ಲಿ ರೂಪುಗೊಂಡಿದೆ. ಈ ಕಾರಣದಿಂದ ಈ ಗುಡಿಯು ದುರ್ಗ ಗುಡಿಗಿಂತ ಪ್ರಾಚೀನ 
ದೂ. ಮೇಗುಟಿಗುಡಿಗಿಂತ ಬಹಳ ಪ್ರಾಚೀನವೆಂದೂ ಕಂಡು ಬರುತ್ತದೆ. ಮೂಲ ಮೂರ್ತಿ ಸ್ಥಾನ, ತ 
ಅಥವಾ ಗರ್ಭಗುಡಿಯು ಸಭಾ ಮಂಟಪದ ಮಧ್ಯೆ, ಪೂರ್ವದ ಕಡೆಗಿದೆ. ಆದರೆ ಪ್ರದಕ್ಷಿಣಕ್ಕೆ ಅಡಚಣೆ ಇತ 


ಆ ಮೂರ್ತಿಯ ಕೈಗಳಲ್ಲಿ ನಾಗನ ಬಾಲಗಳು. ನಾಗಗಳಾದರೋ ಎಡ ಬಲ ದ್ವಾರಪಟ್ಟಿಗಳ ಮೇಲೆ 3 | 


ಎರಿ ಬಹ್ಮ 


ಕರ್ನಾಟಕ ವಾಸ್ತುಶಿಲ್ಪ ೫೭ 


. ಇಲ್ಲ. ಈ ಲಕ್ಷಣದ ದೃಷ್ಟಿಯಿಂದ ಈ ದೇವಾಲಯವು ಎಲಿಫೆಂಟಾ ಅಥವಾ ಘರಪುರದ ಗುಹೆಯ 
- ದೇವಾಲಯವನ್ನೂ, ಏಲೂರಿನ ದುಮರ್ಲೆೇನಾ ದೇವಾ ಲಯವನ್ನೂ, ಹೋಲುತ್ತದೆ. 


ಇದರ ಶಿಖರವೂ ಸಷ ಶಿಖರದಂತೆಯೇ ಉತ್ತರ ಭಾರತದ ಮಾದರಿ. ಶಿಖರ 


* ಕೆಲಸದ ವಿವರಗಃ ಳನ್ನು ನೋಡುತ್ತ ಹೋದರೆ ದುರ್ಗಗುಡಿಯ ಶಿಖರಕ್ಕಿಂತ ಹಳೆಯದೆಂದೇ ಹೇಳಬೇಕು. 


ಉತ್ಕಲ ದೇಶದ ಭುವನೆ ಅಶ್ವ ನ ರುವ ಪರಶುರಾಮೇಶ್ವ ರದೇ ವಾಲಯಕ್ಕೂ, ಐಹೊಳೆಯ ಹುಚ್ಚಿ ಮಲ್ಲಿ 


K ಗುಡಿಗೂ, ಶಿಖರ ರಚನೆಯಲ್ಲಿ ವಿಶೇಷ ಸಾಮ ವಿದೆಯೆಂದು ಫಗ್ಕು ೯ಸನ್ನ ರು ಹೇಳಿದ್ದಾರೆ. "ಅವರ 


ವಿಚಾರದಂತೆ ಈ ದೇವಾಲಯ ಶಿಖರದ ಕಾಲ ಸುಮಾರು ಕ್ರಿ.ಶ. ೪೫೦. ಇನ್ನೂ ಕೆಲವು ವಿದ್ವಾನ್‌ 
ವಿಮರ್ಶಕರು ಅದರ ಕಾಲವನ್ನು ಎರಡು ಮೂರು ಶತಮಾನಗಳ ಈಚೆಗೆ ತರುತ್ತಾರೆ. ಅಪ್ರತ್ಯಕ್ಷ 
ಸಾಧನಗಳಿಂದ ಮಾಡುವ ಅನುಮಾನಗಳಿವು. ಸಾಕಷ್ಟು ಸಂಶೋಧನೆಯು ಐಹೊಳೆ ಕ್ಷೇತ್ರದಲ್ಲಿ 
ನಡೆದಾಗ ಅಪ್ರಕಟಿ ಪ್ರತ್ಯಕ್ಷ ಸಾಧನಗಳು ಕಾಲ ನಿರ್ಣಯಕ್ಕೆ ದಾರಿ ಸುಗಮವಾದೀತು. ಸದ್ಯ ಸ್ಥಿತಿ 
ಯಲ್ಲಿ ಐಹೊಳೆಯ ನಾನಾ ಕಾಲಗಳ, ನಾನಾ ದೇವಾಲಯಗಳು ಅಧ್ಯಯನಕ್ಕೆ ಸಾಕಷ್ಟು ಸಾಧನ 
ಗಳಾಗಿವೆ. 


ಹುಚ ತ್ವಮಲ್ಲಿಗುಡಿಯ ತಳವಿನ್ಕಾಸ, ನವರಂಗ, ಕಂಬಗಳ ಸಾಲು, ಎತ್ತರದ ನವರಂಗ, ಪಾರ್ಶ್ವಗಳ 
ಕೆಳಮಾಳಿಗೆ ಈ ಲಕ್ಷಣಗಳಿಂದ ಕ ಆ ದೇವಾಲಯದ ಕಾಲ ನಿರ್ಣಯ ಮಾಡುವುದು ಸರಿಯಲ್ಲ. 
ದುರ್ಗದೇವಾಲಯ, ಹುಚ್ಚಿಮಲ್ಲಿ ದೇವಾಲಯ ಇವೆರಡನ್ನೂ, ಜತೆಯಲ್ಲೇ ಸೂಕ್ಷ್ಮ ಪರೀಕ್ಷೆಗೆ 


ಒಳಪಡಿಸಬೇಕು. ಆಗ ಉತ್ತರ ಭಾರತ, ದಕ್ಷಿಣ ಭಾರತಗಳ ದೇವಾಲಯ ರಚನೆಯ ಲಕ್ಷಣಗಳಲ್ಲಿ, 
ಯಾವ ಯಾವ ಲಕ್ಷಣಗಳು, ಎಷ್ಟೆಷ್ಟು ಪ್ರಮಾಣದಲ್ಲಿವೆಯೆಂಬುದು ಸುರಿಸುಮಾರಾಗಿ ಅನುಮಾನ 
ಮಾಡಲು ಅನುಕೂಲವಾದೀತು. 'ಹುಚ್ಚವ ಮಲ್ಲಿ ಗುಡಿಯನ್ನು ಕುರಿತು ಸ್ಪರ್ಗವಾಸಿ ಬಿ. ವೆಂರೋಬ 
ರಾಯರು ಹೇಳಿರುವ ಈ ವಚನವನ್ನು ಗಮ ನನದಲ್ಲಿಟ್ಟುಕೊಳ್ಳ ಬೇಕಾದದ್ದು. ಅವಶ್ಯಕ. 


“ವಿನ್ಯಾಸವು ಗಜಪೃಷ್ಠದಂತೆ ಇರದೆ ಚತುರಸ್ರವಾಗಿದೆ. ಇದರಲ್ಲಿನ ಒಂದು ವಿಶೇಷವೇನೆಂದರೆ 
ಸತಾ; ನವರಂಗಕ್ಕೂ, ಸುಕನಾಸಿ ಅಥವಾ ಅಂತರಾಳವಿದೆ. ದೇವ ವಸ್ಥಾ ನದ 
ವಿನ್ಯಾಸ ಸದಲ್ಲಿ ಸುಕನಾಸಿಯು ಜಾಟ್‌ ಇದೇ ಮೊದಲು. "10 


ಈ ವೈಲಕ್ಷ್ಮಣ್ಯದಿಂದ ಹು ಹುಚ್ಚಮಲ್ಲಿ ಗುಡಿಯು ದೇವಾಲಯ ವಾಸ್ತುಶಿಲ್ಪ ವಿದ್ಯಾರ್ಥಿಗಳಿಗೆ ಅಮೂಲ್ಯ 
ವಾದದ್ದು. 

ದೇವಾಲಯದ ಕ್ಯಾ ಬಹಳ ಸರಳವಾಗಿದೆ. ಗರ್ಭಗೃಹ ದ್ವಾರದ ಎಡಬಲಗಳ ಪಟ್ಟಿಕಾ 
ಮೂರ್ತಿದ್ವ ಯದ ಕರ್ಮಕ್‌ೌಶಲ ಮೆಚ್ಚ ತಕ್ಕದ್ದಾಗಿದೆ. ಸಣ್ಣ ಸಣ್ಣ ದಾದ ಚೌಕಟ್ಟುಗಳಲ್ಲಿ ಮೂರ್ತಿ 
ಗಳನ್ನು ಕಣ್ಣ ರಿಸಲಾಗಿದೆ. ಹಲ 'ವಾದರೋ ಕಾಮಶಾಸ್ತ್ರ ವಿವರಣಾತ್ಮ ಕ ರೂಪಗಳಾಗಿವೆ. ಹಲವರು ಈ 
ಚಿತ್ರಗಳನ್ನು. ನೋಡಿ “ಇದೇನು ಅಶ್ಲೀಲ, ಅಸಹ್ಯ' ಎಂದು ಟೀಕೆ ಮಾಡುತ್ತಾರೆ. ಕಾಲಧರ್ಮ ಮತ್ತು 
ಮಾನವನ ಸಹಜ ದೌರ್ಬಲ್ಯಗಳನ್ನು ್ಲಿ ಗಣನೆಗೆ ತೆಗೆದುಕೊಂಡು ಈ ಬಗೆಯ ಚಿತ್ರಕರ್ಮದ ಔಚಿತ್ಯ- 
ಅವ್‌ ೌೌಚಿತ್ಯ ವಿಚಾರ ಮಾಡಬೇಕು. ಅದು ದೇವಾಲಯವೆಂಬ ಪ್ರಜ್ಞೆ ಇದ್ದ ರೆ ಉಳಿದೆಲ್ಲ ಕೀಳು ಭಾವನೆಗಳ 
ಮಂಜಿನಂತೆ ಮಾಯವಾಗಿ, ಮನಸ್ಸು ನಿರ್ಮಲವಾಗುತ್ತದೆ. ಶ್ರವಣಬೆಳ್ಗೊಳದ ಗೋಮಶೇಶ್ವರನ 
ಮುಂದೆ ನಿಂತಾಗ ನಗ್ನತೆಯೆಂಬ ನರನ ಲ ಕಲ್ಪನೆಯೇ ಮನಸ್ಸಿಗೆ Wi ಎಲ್ಲ ನಿರ್ಮಲ, 
ಪವಿತ್ರ! ಕಶ್ಮಲ ಕುಳೆಪದಲ್ಲಿ ಕಾಲುಗಳೂರಿದ್ದರೂ ನಿರ್ಮಲ ರ್ಗಸೀಮೆಯಲ್ಲಿ ತಲೆಯು 


ಈ ಗುಡಿಯ ಮುಂಭಾಗದ ದ್ವಾರ ಪಟ್ಟಿಗಳ ಕೆಲಸವಾದರೂ ತಲೆದೂಗಿಸುವಂತಹುದು. 
ಪಶಿ ಮಾಭಿಮುಖವಾಗಿರುವ ಈ ದೇವಾಲಯ ದ ಮುಂದಿನ ಮಂಟಪ ನಾಲ್ಕು ಕಂಬಗಳ ಮೇಲೆ 
ಜಿ 


ತ 


10 ಅದೇ, ಪುಟ, ೬೮ 


೫೮ ಮಾನವಿಕ ಕರ್ಣಾಟಕ 


ನಿಂತಿದೆ. ಈ ಮಂಟಪದ ಇಕ್ಕೆಲಗಳಲ್ಲೂ ಜಗಲಿಗಳಿದ್ದು ಹೊರಮೈ ಕಲಶಗಳಿಂದ ಜಾ. 
ಲಾಡ್‌ಖಾನ್‌ ದೇವಾಲಯದ ಹ ಭಾಗದಲ್ಲೂ ಇದೇ ಬಗೆಯ ಕೆಲಸವಿದೆ. ಈ ಮಂಟಪದ ಭುವನೇಶ್ವರಿ ತ 
(ಒಳಮಾಳಿಗೆ)ಯಲ್ಲಿ ನವಿಲಿನ ಮೇಲೆ ಕೂತಿರುವ ಕಾರ್ತಿಕೇಯ ಮೂರ್ತಿಯನ್ನು ನೋಡುತ್ತೆ ಗೆ 
ಕಾರ್ತಿಕೇಯ ಮೂರ್ತಿಯ ಬಲಗೈಯಲ್ಲಿ ಈಟಿ ಇದೆ; ಎಡಗೈಯಲ್ಲಿ ಹೂ ಇದೆ. ಸುತ್ತ ಕಾರ್ತಿಕೇಯನ. 
ಪರಿವಾರದವರು ಶ್ರದ್ಧಾಭಕ್ತಿಗಳ ಕಾಣಿಕೆಗಳನ್ನ ರ್ಪಿಸುತ್ತಿದ್ದಾ ರೆ ನವಿಲಿನ ಪಾದಗಳ ಬಳಿ ಬಾಕು ಗುರಾಣಿ ' 
ಗಳನ್ನು ಧರಿಸಿದ ಮೂರ್ತಿ ೯ಯೊಂದು ದೀರ್ಫ್ಥದಂಡ ನಮಸ್ಕಾರ ಮಾಡುತ್ತಿರುವ. ಹಾಗಿದೆ. ಇಲ್ಲಿ 
ಕಾರ್ತಿಕೇಯನನ್ನು ಒಂದೇ ಮುಖದಿಂದ ತೋರಿಸಲಾಗಿದೆ; ಷಣ್ಮುಖನಿವನು; ಆರು ತಲೆಗಳನ್ನು 4 
ತೋರಿಸಬೇಕಾಗಿತ್ತು. ಬನವಾಸಿ ಕದಂಬರೂ, ಬಾದಾಮಿಯ ಚಾಳುಕ್ಕರೂ, “ಕಾರ್ತಿಕೇಯ ಮಹಾಸೇನ 
ಪಾದಾನುಧ್ಯಾತರು” ಈ ದೇವಾಲಯದ ಎದುರಿಗೆ ಶಿಲಾಶಾಸನದ ಲ್ಲದೆ. ಕ್ರಿ. ಶ. ೭೦೮ರಲ್ಲಿ ಚಾಳುಕ್ಕ ' 
ವಿಜಯಾದಿತ್ಯನು ದೇವರಿಗೆ ಎಣ್ಣೆ ದಾನ ಮಾಡಿದನೆಂದು ಈ ಶಾಸನದಿಂದ ತಿಳಿದು "ಬರುತ್ತ ಡೆ. 
ಅಂದರೆ ದೇವಾಲಯವು ವಿಜಯಾದಿತ್ಯನ ಕಾಲಕ್ಕಿಂತ ಹಳೆಯದೆಂಬುದು ಸ್ಪಷ್ಟವಾಯಿತು. 


ಮೇಗುಟ ದೇವಾಲಯ 


ಐಹೊಳೆಗೆ ಪೂರ್ವದಿಕ್ಕಿನಲ್ಲಿರುವ ಗುಡ್ಡದ ಮೇಲಿದೆ ಈ ದೇವಾಲಯ. ಗುಡ್ಡದ ಮೇಲಿನ ಗುಡಿ 
ನಿಜವಾಗಿಯೂ `ಮೇಲ್ಸುಡಿ' ಅಥವಾ `ಮೇಗುಡಿ' ಎಂದಾಗಬೇಕಾಗಿತ್ತು. ಜನರ ಬಾಯಲ್ಲಿಂದು ' 
“ಮೇಗುಟಿ' ಎಂದಾಡುತ್ತಿದೆ. ದೇವಾಲಯದ ಶಿಖರ, ದೇವಾಲಯದ ಕೆಳಭಾಗವೆಲ್ಲ. ಬಿದ್ದು ನಾಶವಾಗಿ 
ಹೋಗಿದೆ. ದೇವಾಲಯದ ಪೂರ್ವದ ಕಡೆ ಕಲ್ಲಿನ ಹಲಗೆಯ ಮೇಲೊಂದು ಶಾಸನ ಸುಂದರವಾಗಿ 
ಕೆತ್ತಲ್ಪಟ್ಟಿದೆ. ಅದು ಸಂಸ್ಕೃತದಲ್ಲಿದೆ. ಇಮ್ಮಡಿ ಪುಲಿಕೇಶಿಯ ಆಳ್ವಿಕೆಯ ಕಾಲದಲ್ಲಿ, ಕ್ರಿ.ಶ. ೬೩೪ರಲ್ಲಿ, : 
ರವಿಕೀತಿ:ಯು ಈ ಲಯವನ್ನು ಕಟ್ಟಿ ಸಿದನೆಂದು ಈ ಶಾಸನವು ಸಾರುತ್ತಿದೆ. 


ಮೇಗುಟಿಯ ದೇವಾಲಯದ ತಳವಿನ್ಯಾಸ ಚೌಕ; ಉದ್ದವಾಗಿದೆ, ಗರ್ಭಗೃಹ, ಅಂತರಾಳ, 
ಸಭಾಮಂಟಪ ಅಥವಾ ನವರಂಗ, ಹೀಗೆ ಮೂರು ಭಾಗಗಳಾಗಿ ವಿಂಗಡವಾಗಿದೆ. ಗರ್ಭಗೃಹಕ್ಕೆ" 
ಪ್ರದಕ್ಷಿಣಾಲಯವಿದೆ. ಚಚ್ಚೌಕದ ದೇವಾಲಯದ ಸುತ್ತ ಎತ್ತರದ ಗೋಡೆಗಳ ಪ್ರಾಕಾರವಿದೆ. 
ಇದು ಶುದ್ಧ ದ್ರಾವಿಡ ಶೈಲಿಯ ರಚನೆಯೆಂಬುದು ಪ್ರತ್ಯಂಶ, ಪ್ರತ್ಯಂಗದಲ್ಲೂ, ಕಂಡುಬರುತ್ತದೆ. ೫ 
ಶಿಥಿಲಾವಸ್ಥೆ ಇ ರುವ ದೇವಾಲಯದ ಮೇಲೆ ಕೋಣೆಯಂತಿರುವ ಸಣ್ಣ ದೇವಾಲಯವಿದೆ. ಈ 
ರಚನೆಯ ಮೇಲೆ ಶಿಖರ ಖರವಿತ್ತು. ಮಾಳಿಗೆಯ ಮೇಲೊಂದು ದೇವಾಲಯದ ರಚನೆ ಪ್ರಾಚೀನ ದೇವಾಲಯ ' 
ಗಳ ಒಂದು ಲಕ್ಷಣ. 


ದೇವಾಲಯವ ಒಳಭಾಗ ಕತ್ತಲು ಗವಿಯಂತಿದೆ. ದೇವಾಲಯದೊಳಗೆ, ಹಿಂದಿನ ಗೋಡೆಯ 
ಬಳಿ ಪೀಠದ ಮೇಲೆ ದೊಡ್ಡ ಜಿನಬಿಂಬವೊಂದು ನಿಂತಿದೆ. ಪ್ರದಕ್ಷಿಣ ಮಾರ್ಗದಲ್ಲಿ, ಪಶ್ಚಿಮೆದ ಕಡೆ ೫ 
ಅಂಬಾದೇವಿಯ ಮೂರ್ತಿಯನ್ನು ಕೆತ್ತಿರುವ ಶಿಲಾಫಲಕವಿದೆ. "ದೇವಿಯ ಎರಡೂ 'ಪಾಶ್ವ ರ್ದಲ್ಲಿ | 
ಸೇವಕರು ಮಗುವನ್ನು ಹಿಡಿದು ನಿಂತಿದ್ದಾರೆ. ಶಾಸನದಲ್ಲಾದರೋ ದೇವಿಯು ಸಿಂಹದ ಮ 
ಕೂತಿರುವ ಹಾಗೂ, ಆಕೆಯ ಎರಡೂ ತೊಡೆಗಳ ಮೇಲೆ ಎರಡು ಮಕ್ಕಳು ಮಂಡಿಸಿರುವ ಹಾಗೂ. ' 
ವರ್ಣಿತವಾಗಿದೆ. ಗರ್ಭಗೃಹದ್ವಾರವೂ, ಮೂಲಮೂರ್ತಿಯೂ, ನಿರಾಲಂಕೈ ತವಾಗಿವೆ; ಸರಳ ಸುಂದರ ' 
ವಾಗಿವೆ. ಮೂಲ ಜಿನಮೂರ್ತಿಯನ್ನು ಕಡೆದಿರುವ ಕಲ್ಲನ್ನು ನೋಡಿದರೆ ದ್ವಾರ ನಿರ್ಮಾಣಕ್ಕೆ ಮೊದಲೇ ' 
ಅದನ್ನೊಳಗೆ ಇಟ್ಟ ತ್ಚಿರಬೇಕೆಂದು ಹೇಳಬೇಕಾಗುತ್ತದೆ; ಅಷ್ಟು ದಪ್ಪವಾಗಿದೆ, ಆ ಕಲ್ಲು. ಜೀವಾ | 
ಹೊರಗೋಡೆಗಳ ಮೇಲಾವ ಚಿತ್ರಕರ್ಮವೂ ಇಲ್ಲ. ಬರೇ ಗೋಡೆಯ ಕಣ್ಣೆ ನೆ ತಪ್ಪಿಸಲು ಚಾಚು ' 
ಗಂಬಗಳನ್ನಿ ಡಲಾಗಿದೆ. ಹೀಗೆ ವಿಭಾಗವಾದ ಗೋಡೆಯ ಒಂದೊಂದು ವಿಭಾಗದಲೂ ಗೂಡುಗಳಿವೆ. 
ಅವುಗಳಲ್ಲಿ ನಾನಾ ಮೂರ್ತಿಗಳನ್ನಿಟ್ಟು, ಅಲಂಕರಿಸಬೇಕೆಂಬುದು ಉದ್ದಿಶ್ಯ, ಗೂಡುಗಳನ್ನಲಂಕರಿಸ ' 
ಬೇಕಾಗಿದ್ದ ಏಗ್ರಹಗಳೊಂದೆರಡು ದೇವಾಲಯದ ಹೊರಗಡೆ ಬಿದ್ದಿವೆ. ದೇವಾಲಯದ ಪೀಠ. ಭಾಗದ 
ಸುತ್ತ ಪಟ್ಟಿ ಯಲ್ಲಿ ನಾನಾ ಬಗೆಯ ಬೊಂಬೆಗಳನ್ನು ಕೆತ್ತ ಲಾಗಿದೆ. ಅಪೂರ್ಣವಾಗಿ ಮಾಡಿಬಿಟ್ಟಿರುವ ' 


¥ ೪% ತೆ 


ಸಸ ಸ ಗುನು la. ಚು ಯಾಮ ಜಟ 


ರ್‌ 


' ಎಂಬ ಸಂಶಯ ಉಂಟಾಗುತ್ತ ಡೆ. ಅರೆಬರೆ ಕೆಲಸವಾಗುತ್ತಿ ದ್ದಾ ಗಲೇ ಚ 
' ಕೆಲಸ ನಿಂತು ಹೋಗಿರಬೇಕೆಂದು ಅನುಮಾನ ಮಾಡಬೇಕಾಗುತ್ತ ದೆ. 


ಕಲ್ಮನೆ, ಕೊರೆದದ್ದು: ಉಳಿದರ್ಧ ಕಲ್ಲುಗಃ ಗಳಿಂದ" ಕಟ್ಟಿ ದ್ದು. 


ಕರ್ನಾಟಕ ವಾಸ್ತುಶಿಲ್ಪ ರ್ಕಿ 


ವ 


ಸಣ್ಣ ಸಣ್ಣ ಚೈತ್ಯದ ಕಿಟಕಿಗಳನ್ನು ಕಂಡರೆ ದೇವಾ ಲಯದ ನಿರ್ಮಾಣ ಪೂರ್ತಿಯಾಯಿತೋ ಇಲ್ಲವೋ 


ಹಾಂತರಗಳಿಂದ ಮುಕ್ತಾಯದ 


ಗುಡ್ಡದ ಕೆಳಗೆ ಮೇಗುಟ ದೇವಾಲಯಕ್ಕೆ ನೇರವಾಗಿ ಎರಡಂತಸ್ತಿನ ಗುಡಿಯೊಂದಿದೆ. ಅರ್ಧ 


ಎರಡೂ ಅಂತಸ್ತು ಗಳಲ್ಲೂ ಉದ್ದನೆಯ 
ಕೆ ಸಾಲೆಗಳಿವೆ. ಇವಾದರೂ ಮುಂಭಾಗದಲ್ಲಿ ನೆ ನೋ ಡಿದಾಗ "ಬಲವೂ. ಭಾರಿಯೂ, ಆದ ಕಂಬಗಳ ಮೇಲೆ 
ನಿಂತಿವೆ. ಮೇಲಂತಸ್ತಿನ ಕೈಸುಲೆಯ ಒಳಮಾಳಿಗೆಯಲ್ಲಿ ಮುಕ್ತೊ ಕಡೆಯ ಜಿನಬಿಂಬವೊಂದನು ಬಿಡಿಸ 
ಲಾಗಿದೆ. ಮೂರ್ತಿಯಾದರೋ ಪೀಠದಲ್ಲಿ ಪದಾ. ಸನಸ್ಥವಾಗಿದೆ. 


ಇ 
ಜ್‌ 


1 . ಹರಿಹರಮೂರ್ತಿಯ ದೇವಾಲಯವಾಗಿರಬಾರದೇಕ? 


ಐಹೊಳೆ ಗ್ರಾಮಕ್ಕೆ ದಕ್ಷಿಣದಲ್ಲಿ (ರೆವೆನ್ಯೂ ಸರ್ವೆ ೨೭೦ನೆ ನಂಬರು ಹೊಲದಲ್ಲಿ) ಒಂದು 
ದೇವಾಲಯವಿದೆ. ಅನೇಕ ಅಂಶಗಳಲ್ಲಿ ಇದು ಹುಚ್ಚಿಮಲ್ಲಿ ಗುಡಿಯನ್ನು ಹೋಲುತ್ತದೆ. ಅಲ್ಲಿರುವಂತೆಯೇ 
ಇಲ್ಲೂ ಭಾರಿ, ಅಗಾಧವಾದ ಕಂಬ ಗಳಿವೆ. ಗರ್ಭಗೃ ಹವೆಂದು ಪ್ರತ್ಯೇಕ ಒಳೆಗುಡಿ ಇಲ್ಲ. ಸಭಾಮಂಟಪದಲ್ಲೇ 
ಎಲಮೂರ್ತಿ ಸ್ಥಾನವಿದೆ. ಗೋಡೆಗಳ ಹೊರಮೈ ಸಹ ಹುಚ್ಚಿ ಮಲ್ಲಿ ಗುಡಿಯನ್ನೇ ಹೋಲುತ್ತದೆ. 
ಖರದ ರಚನೆಯಲ್ಲಿ "ಮಾತ್ರ ಹುಚ್ಚಿವ ಮಲ್ಲಿ ಗುಡಿಯಲಿ ರೇಖೆಗಳು ಸೇರವಾಗಿದ್ದರೆ ಈ ದೇವಾಲಯದಲ್ಲಿ 
ಸಾ ಬಾಗಿ, ಅರ್ಧಚಂದ್ರಾಕೃತಿಯಾಗುತ್ತವೆ. 


ದೇವಾಲಯವು ಪೂರ್ವಾಭಿಮುಖವಾಗಿದೆ “ಮಧ್ಯೆ ಮುಖ್ಯ ಮೂರ್ತಿ ಗೃಹದಲ್ಲಿ ನರಸಿಂಹಾಕೃತಿಯ 
ಲ್ಪವಿದೆ. ಉತ್ತರದ ಗೂಡಿನಲ್ಲಿ ಭೈರವ ಮೂರ್ತಿ ಇದೆ. ದಕ್ಷಿಣ ಭಾಗದ ಗೂಡಿನ ಮೂರ್ತಿಯು 
ಮಾಯವಾಗಿದೆ. ಅಂದರೆ : ಇದು ವಿಷ್ಣುಗೇಹವಾಗಿರಬಹುದೆಂದು ಹೇಳಬಹುಡು. ಪೂರ್ವದ್ವಾರದ 
ಮುಂದೆ ಮುಖಮಂಟಪವೊಂದಿದೆ. ನಾಲ್ಕು ಬಲವಾದ ಕಂಬಗಳೀ ಮಂಟಪವನ್ನು ಹೊತ್ತುನಿಂತಿವೆ. 
ಲಾಡ್‌ಖಾನ್‌ ದೇವಾಲಯದ ಮುಖಮ ಂಟಪದ ಕಂಬಗಳಿಗೂ, ನರಸಿಂಹ ದೇವಾಲಯದ ಮುಖ 
ಮಂಟಪದ ಕಂಬಗಳಿಗೂ, ಹೆಚ್ಚು ಸಾಮ್ಮವಿದೆ. ಎರಡೂ ದೇವಾಲಯಗಳ ಮುಖ ಮಂಟಪಗಳ 
ಕಂಬಗಳೆ ಮುಖಗಳ ಮೇಲೂ ನಿಂತಭಂಗಿಯ ಜೋಡು ವಿಗ್ರಹಗಳಿವೆ. ಭುವನೇಶ್ವರಿಯ ಶಿಲಾಫಲಕ 
(ಮುಖ ಮಂಟಪು)ದಲ್ಲಿ ಶಿವ ತಾಂಡವ ಮೂರ್ತಿಯನ್ನು ್ಲಿ ಬಿಡಿಸಲಾಗಿದೆ. ಮುಖಮಂಟಪದ ಸೂರುಗಳು, 
ಚೂಳಿ ಕಲಾಳಿಕಗಳು, ಲತಾಕರ್ಮ ಇವೇ ಮೊದಲಾದವುಗಳ ಸನ್ನು ಕಂಡಾಗ ಎಲ್ಲೋರದ ಕೈಲಾಸನಾಥ 
ದೇವಾಲಯದ ನೆನಪಾಗುತ್ತದೆ. ಅಲ್ಲಿನ ಕರ್ಮಕೌಶಲವನ್ನಿಲ್ಲಿ ನೋಡಬಹುದು. 
ದೇವಾಲಯದ ಮಹಾಮಂಟಪವು ಮೂರು ಭಾಗಗಳಾಗಿ ವಿಂಗಡವಾಗಿದೆ. ಮಧ್ಯ ಭಾಗದ 

ಮಾಳಿಗೆ ಅಥವಾ ಮೇಲ್ಭಾ ವಣಿ ಚಪ್ಪಟೆಯಾಗಿದೆ. ಎರಡೂ ಪಕ್ಕಗಳ ಮಾಳಿಗೆಯ ಮೇಲೆ ಹಾಸಿರುವ 
ಕಲು ಚಪ್ಪಡಿಗಳು ಗೋಡೆಗಳ ಮೇಲೆ ಇಳಿಜಾರಾಗಿ ನಿ ನಿಲ್ಲ ಲುತ್ತವೆ. ಈ ದೇವಾಲಯಗಳ ಛಲ್ತಿಲ ಬಳಸಿರುವುದು 
ಮೆದುವಾದ, ಒಂದು ಜಾತಿಯ ಬಳಪದಕಲ್ಲು. ಈ 'ಬಗೆಂ ರು ಇಳಿಜಾರು ಕಲ ನೆಯು ದೇವಾಲಯದ 
ಪ್ರಾಚೀನತೆಯ ಒಂದು ಲಕ್ಷಣ ಮತ್ತು ದೇ ವಾಗಾರ ನಿರ್ಮಾಣ ಕೌಶಲದಲ್ಲಿ : ಒಂದು ಹಂತ. 

ಮುಖ್ಯದ್ವಾರ ದಾಟಿದ ಕೂಡಲೆ ತಲಿ ಮೇಲಕ್ಕೆತ್ತಿದರೆ ಭುವನೇಶ್ವರಿ; ಅಲ್ಲಿ ವಿಷ್ಣುವಿನ ನಾನಾ 

ಅವತಾರಗಳು ಮ ಮಧ್ಯಾಂಕಣದ್ಯ ಭುವನೇಶ್ಲರಿಯೇಃ 
ತಲೆ ಮೇಲಕ್ಕೆತ್ತಿದರೆ ಅಲ್ಲೇನೂ ಇಲ್ಲ ವ 

ಅಲಂಕಾರ ಕಂಬಗಳ ಕೆಲಭಾಗ, ಮೇಲ್ಭಾ ಗಳ ವ ಪಟ್ಟಿಕೆಗಳಲ್ಲಿ ಲತಾಲೋಕ, ಪತ್ರಲೋಕ, 
ಸೌಂದರ್ಯ ವ ವೈಭವ. ಬೋದಿಗೆಗಳ ಮೇಲೂ ಕ ಲ ಅಲಂಕಾರ. ಈ ಪಟ್ಟಿಕಾಲಂಕಾರಗಳ ಮೇಲೆ 


(ಸ 
G 
FA 
ತ್ಮಿ 
5] 
Gq 
CL 
(ಈ) 
a 

(4 

1 

Je sem ಕ 
J € 
© 

81 
(© 
CL 

ಫ್ರಿ 

ತ್ತ 
ಹಾ 


ಣಿ 

> 
xk 
ಕ್ಷ 
@ 


ಕ್ಷ 
(CL 
(ಆ 
tl 
ಲ 
ತ 
[7] 


» [a ರಾ ತ್ರ ದೆ. 
ಶಿವಗಣದ ಸಾಲು, ಕುಬ್ವಮೂರ್ತಿಗಳ ವೈವಿಧ್ಯತೆ ನೋಟಕರನ್ನು 'ಮೂಕರನ್ನಾಗಿ ಮಾಡು 


ಗರ್ಭಗೃಹ ದ್ವಾರದ ಮೇಲ್ಪಟ್ಟಿಕೆಯಲ್ಲಿ ಗರಡಲಾಂಛನ ಕಂಡುಬರುತ್ತದೆ. ಈ ಗರಡು ಎರಡೂ 


ps ಮೇಲೆ ನಾಗ 
ಕೈಗಳಲ್ಲೂ ಎರಡು ನಾಗರ ಬಾಲಗಳನ್ನು ಹಿಡಿದಿದ್ದಾನೆ ನೆ. ಎಡ ಬಲ ದ್ವಾರ ಪಟ್ಟ ಗಳ ಮೇಲೆ ನಾ 
[a] 


೬೦ ಮಾನವಿಕ ಕರ್ಣಾಟಕ 5 


ಮೂರ್ತಿಗಳಿವೆ. ದ್ವಾರಪಾಲಕ ಮೂರ್ತಿಗಳೊಂದು ಶಿವ ಸಂಕೇತಗಳಿಂದ ಕಾಣುತ್ತಿದ್ದರೆ ನೂ 
ವಿಷ್ಣು ಸಂಕೇತಗಳಿಂದ ಕಂಡು ಬರುವ ಹಾಗಿದೆ. ಮೂಲಮೂರ್ತಿಯು ಹರಿಹರನಾಥನಾಗಿರಬಾರದೆಣೆ? 
ಈ ವಿಷ್ಣು ದೇವಾಲಯದ ಮುಂಭಾಗದಲ್ಲಿ ಉತ್ತರದ ಕಡೆ ಈ ಶಾಸನವಿದೆ: ಸ 


೧ ಸ್ವಸ್ತಿ ಜಂಬುದ್ವೀಪಾನ್ತರೇ ಕಶ್ಚಿತ್‌ 
ವಾಸ್ತುಪ್ರಾಸಾದ ತದ್ದ ತಃ 
ನರಸೊಬ್ಬ ಸಮೋ ವಿದ್ದಾನ್‌ 

೪' ನ ಭೂತೋ ನ ಭವಿಷ್ಯತಿ” 


೪ 1 


ಶಾಸನ ಲಿಪಿಯನ್ನು ನೋಡಿದರೆ ಅದು ಕ್ರಿ.ಶ. ೯ನೆಯ ಶತಮಾನದ್ದೆಂದು ಹೇಳಬಹುದು. ಈ ದೇವಾಲಯ 
ವನ್ನು ನಿರ್ಮಿಸಿದವನು ನರಸೊಬ್ಬನೋ, ಅಲ್ಲವೋ, ಹೇಳುವುದು ಕಷ್ಟ. ಆದರೆ ಹೆನ್ರಿ ಕಜನ್ಸ್‌ರವರ ' 


«17015 is probably the name of the man who bad 10೮ 1 

charge of the work of the restoration of the building 

when it was first converted to Shaiva worship." , 

ಈ ವಾಸ್ತುಪ್ರಾಸಾದ ಶಿಲ್ಪಿ ವಿಷ್ಣು ದೇವಾಲಯವನ್ನು ಶಿವಾಲಯವನ್ನಾಗಿ ಪರಿವರ್ತನಗೊಳಿಸುವ ೫ 
ಕಾರ್ಯದಲ್ಲಿ ನಿಯುಕ್ತನಾಗಿದ್ದವನಾಗಿರಬೇಕು. ಎಂದು ಹೆನ್ರಿ ಕಜನ್ಸರು ಅನುಮಾನ ಮಾಡಿದ್ದಾರೆ. 

ಹೀಗೆ ಹೇಳಲು ಮತ್ತೆ ಯಾವ ಸಾಕ್ಷ್ಯ ಸಾಧನಗಳು ಅವರಿಗಿದ್ದುವೋ ನಮಗೆ ಗೊತ್ತಿಲ್ಲ. ಈ ಶಾಸನ 

ಕ್ಕೊಂದು ಬೆಲೆಯುಂಟು. ಐಹೊಳೆ ಕ್ಷೇತ್ರದಲ್ಲಿ ನರಸೊಬ್ಬನೆಂಬ ಶಿಲ್ಪಿಯೊಬ್ಬನಿದ್ದ. ಅವನಿಗೆ ಸಮನಾದ? 

ವಾಸ್ತುಪ್ರಾಸಾದಗಳನ್ನು ನಿರ್ಮಿಸಬಲ್ಲವನು ಭರತಖಂಡದೊಳಗೇ ಇಲ್ಲ. 


ಚಾಳುಕ್ಕ ಮಾರ್ಗದ ಅವತಾರ ಸ್ಥಾ ನ 


ಜವ ಹೆಚ್ಚು ಕಡಿಮೆ ವಿಷ್ಣು ದೇವಾಲಯವನ್ನೇ ಹೋಲುವ ಗುಡಿಯೊಂದು ಗಳಗನಾಥ ದೇವಾಲಯದ 

ಇದೆ. ಬಹಳ ಮಟ್ಟಿಗೆ ಶಿಥಿಲವಾಗಿದೆ. ಉಳಿದಿರುವುದು ಮಹಾದ್ವಾರ, ಮೂಲಮೂರ್ತಿಯ 
pe: ದ್ವಾರಪಟ್ಟಿಯ ಮೇಲ್ಭಾ ಗದಲ್ಲಿ ಗಜಲಕ್ಷ್ಮಿಯ ಶಿಲ್ಪವಿದೆ. ದೇವಾಲಯದ ಶಿಖರವು ಹಂತ * 
ಹಂತವಾಗಿ, ಮೆಟ್ಟಿ ಲು ಮೆಟ್ಟಿ ಲಾಗಿ. 'ಪಳುತ್ತ ದೆ. ಉತ್ತ ತ್ತರ ಭಾರತದ ಶಿಖರದ ಲಕ್ಷಣಗಳಿವೆ. ಗರ್ಭ ' 
ಗೃಹದ್ವಾರದ ಮೇಲೆ ಗರುಡ ಶಿಲ್ಪವಿದೆ. ದ್ವಾರದ ಎಡಬಲ ನಿಲುಗಂಬಗಳ ಮೇಲೆ ಗಂಗಾ ಯಮುನಾ * 
ಮೂರ್ತಿಗಳಿವೆ. ಮೂಲಮೂರ್ತಿಯ ಸ್ಥಾನದಲ್ಲಿ ಲಿಂಗವಿದೆ. ಇದು ಶಿವಾಲಯವಾದಾಗ ಗುಂಡುಕಂಬ 
ನಂದಿಚ್ಛತ್ರಿ ಮೊದಲಾದುವು ಹುಟ್ಟಿಕೊಂಡವು. ಪೂರ್ವಾಭಿಮುಖವಾಗಿರುವ ಈ ದೇವಾಲಯದ 3 
ಹೊರಗೆ ಸ ಸಪ್ತಮಾತ್ಮಕಾ ಫಲಕವೊಂದಿದೆ. | 

ಲಾಡ್‌ಖಾನ್‌ ದೇವಾಲಯದ ಎದುರಿಗೆ ಐದು ದೇವಾಲಯಗಳಿವೆ; ಎದುರಿಗೇ ನಾಲಕ್ಕಿವೆ- 4 
ಹಳ್ಳಿಯ ಈಶಾನ್ಯ ಮೂಲೆಯಲ್ಲಿ ಮಠವೊಂದಿದೆ. ಅದಕ್ಕೇ ಒಂದು ದೇವಾಲಯವನ್ನು ಜೋಡಿಸಿದ್ದಾರೆ: ' 
ಸಭಾ ಮಂಟಪವು ಚದರವಾಗಿದೆ. ಮಧ್ಯೆ ನಾಲ್ಕು ಕಂಬಗಳಿವೆ. ಭವ್ಯವಾದ ಮಾಳಿಗೆ ಎತ್ತರವಾಗಿದೆ: ' 
ಮಾಳಿಗೆಯ ಹಾ“ ಸ್ಟೇ ಉತ್ತರದ ಗೋಡೆ ಏಳುತ್ತದೆ. ಉಳಿದ ಮೂರು ದಿಕ್ಕುಗಳಲ್ಲೂ ಗೋಡೆಗಳು ' 
ತಗ್ಗಾಗಿದ್ದು ಮಾಳಿಗೆ ಇಳಿಜಾರಾಗಿದೆ. ಪಶ್ಚಿಮದ ಗೋಡೆಯಲ್ಲಿ ಅಗಲವಾದ ದ್ವಾರವಿದೆ. ಇದರಿಂದಾಚೆ * 
ಮಹಾದ್ವಾರವಿದೆ. ಲಾಡ್‌ಖಾನ್‌ ದೇ ವಾಲಯದಲ್ಲಿ ರುವ ಹಾಗೆಯೇ ಹಿಂದಿನ ಗೋಡೆಯ ಮೇಲೆ ೫ 
ಸೂರ್ಯನ ಶಿಲ್ಪವಿದೆ. ಸಭಾಮಂಟಪದ ದ್ವಾರದ ರಚನೆ ಸ ರಳವಾಗಿದ್ದರೂ ಐಹೊಳೆಯ ಇತರ ಡೀವಾಲಯ 
ಗಳಿಂದ ಭಿನ್ನವಾಗಿದೆ. ದ್ವಾರಪಟ್ಟಿಗಳ ಮೇಲೆ ಗಂಗಾ ಯುಮುನಾ ಮೂರ್ತಿಗಳಿವೆ. 


| 11. Chalukyan Architecture,, p. 44 


ಸ 
ತ್ಟ 
ಷಾ 


1 ಅದರ ಬಳಿ ಎರಡು ಮೂರು ಗುಡಿಗಳಿವೆ. ಜಿ 
ಅದನ್ನು ಕರೆಯುತ್ತಿದ್ದರೂ ಬಹಳ ಮಾಡಿ ಅದೂ ಜೈನ ಬಸ್ತಿಯೇ ಆ 
4 ಗುಂಡು ಕಂಬಗಳು; ಕೆಳಭಾಗ ನಾಲ್ಕು ಮುಖ. ಮೇಲಕ್ಕೇರುತ್ತ, ಏರುತ್ತ ಚಕ್ರಾಕಾರ; ಅವರಲಿ ನಾನಾ 
| ತರದ ಚಿತ್ರಕರ್ಮ; ಬಳ್ಳಿವರಿದ ಸುತ್ತುಪಟ್ಟಿಗಳು. ಸಭಾ ಮ 0 
' ಈ ಕಂಬಗಳ ತುಂಬ ಶಿಲ್ಪ ಕೌಶಲ ಕಂಡು ಬರುತ್ತದೆ. ಈ ದೇವಾಲಯದ ಕಂಬಗಳನ್ನು ನೋಡಿದರೆ 
' ಚಾಳುಕ್ಯ ಮಾರ್ಗದ ಶಿಲ್ಪಕರ್ಮದ ಮುದ್ರೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ಪಶ್ಚಿಮದ ಕಡೆ ಕುಂಬಾರ 


ಕರ್ನಾಟಕ ವಾಸ್ತುಶಿಲ್ಪ ೬೧ 
ಐಹೊಳೆಯ ನೈರುತ್ಯ ಮೂಲೆಯಲ್ಲಿ ವಿರೂಪಾಕ್ಸ ದೇವಾಲಯವಿದೆ. ಗಳಗನಾಥ ದೇವಾಲಯ 
ಶನ ಬಸ್ತಿಗಳಿವೆ. ವಿರೂಪಾಕ್ಷ ದೇವಾಲಯವೆಂದು ಈಗ 
ಗಿರಬೇಕೆಂದು ಕಂಡುಬರುತ್ತದೆ. 
ಂಟಪದಲ್ಲಿ ನಾಲ್ಕು ಕರಿಯ ಕಂಬಗಳು. 


ಗೇರಿಯಲ್ಲಿ ದೇವಾಲಯವೊಂದಿದೆ. ರಾಚಿಗುಡಿಯೆಂದು ಜನರು ಅದನ್ನು ಕರೆಯುತ್ತಾರೆ. 
ಒಟ್ಟಿನಲ್ಲಿ ಐಹೊಳೆ ದೇವಾಲಯಗಳಲ್ಲಿ ಮುಖ್ಯವಾದವುಗಳನ್ನು, ಪ್ರಾಚೀನವಾದವುಗಳನ್ನು, 


ತಿಳಿಸಿ, ಅವುಗಳ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ತಿಳಿಸಲಾಗಿದೆ. ವಿವರಗಳಿಗಾಗಲಿ, ವಿಸ್ತಾರ ವರ್ಣನೆ 


ಗಾಗಲಿ ಇದು ಸ್ಥಳವಲ್ಲ. ಸ್ಥೂಲವಾಗಿ ಉತ್ತರ ಮಾರ್ಗ ಮತ್ತು ದಕ್ಷಿಣ ಮಾರ್ಗದ ವಾಸ್ತುಶಿಲ್ಪವು 


} ದೇವಾಲಯದ ರೂಪರಚನೆಯಲ್ಲಿ ಬೆರೆತು, ಚಾಳುಕ್ಕ ಅಥವಾ ಕರ್ನಾಟಕಮಾರ್ಗವೆಂಬ ಮೂರನೆಯ 


ಮಾರ್ಗದ ವಾಸ್ತುಶಿಲ್ಪದ ಅವತಾರ ಹೇಗಾಯಿತೆಂಬುದನ್ನು ತೋರಿಸಲಾಗಿದೆ. 
ಪಟ್ಟದಕಲ್ಲಿನ ಹತ್ತು ದೇವಾಲಯಗಳು 


ದೇವಾಲಯಗಳ ನಿರ್ಮಾಣದ ಎಕಾಸಾಧ್ಯಯನಕ್ಕೆ ಐಹೊಳೆಯನ್ನು ಬಿಟ್ಟರೆ ಎರಡನೆಯ ಕ್ಷೇತ್ರ 

ಪಟ್ಟದಕಲ್ಲು. ಇಲ್ಲೂ ಅನೇಕ ದೇವಾಲಯಗಳು ಜೀರ್ಣಾವಸ್ಥೆಯ ನಾನಾ ಸ್ಥಿತಿಗಳಲ್ಲಿವೆ. ಅವುಗಳಲ್ಲಿ 

ಹತ್ತು ದೇವಾಲಯಗಳಾದರೂ ಕಲಾಭ್ಯಾಸಿಗಳ ಅಧ್ಯಯನಕ್ಕೆ ಅರ್ಹವಾದವುಗಳು. 
*“ಪಾಪನಾಥ, ಜಂಬುಲಿಂಗೇಶ್ಚ ರ, ಕರಿಸಿದ್ದೆ ಶ್ವರ, ಕಾಶೀನಾಥ, ಸಂಗಮೇಶ್ವರ, ವಿರೂ 
ಪಾಕ್ಸ, ಮಲ್ಲಿಕಾರ್ಜುನ, ಗಳಗನಾಥ, ಸಂಗಮೇಶ್ವರ ಮತ್ತು ಬಸದಿ ಸಂಗಮೇಶ್ವರ ದೇವಾ 
ಲಯಗಳು ಪ್ರಾಚೀನವಾದುವು. ವಿರೂಪಾಕ್ಸ ದೇವಾಲಯವಾದರೋ ಅತ್ಯಂತ ದೊಡ್ಡದು. 
ಇವುಗಳಲ್ಲಿ ಮೊದಲಿನ ನಾಲ್ಕು ಔತ್ತರೇಯ ಶಿಖರಗಳನ್ನು ಹೊಂದಿವೆ. ಉಳಿದ 
ಆರರಲ್ಲಿ ದ್ರಾವಿಡ ಶೈಲಿಯ ಶಿಖರಗಳಿವೆ. ಪಾಪನಾಥ ದೇವಾಲಯವು ಔತ್ತರೇಯ 
ರೀತಿಗೂ, ವಿರೂಪಾಕ್ಷ ದೇವಾಲಯವು ದ್ರಾವಿಡ ರೀತಿಗೂ, ಒಳ್ಳೆಯ ಉದಾಹರಣೆಗಳು. 
ಪಾಪನಾಥ ದೇವಾಲಯವು ಏಳನೆಯ ಶತಮಾನದ್ದು; ವಿರೂಪಾಕ್ಷ ದೇವಾಲಯವು 
ಎಂಟನೆಯ ಶತಮಾನಕ್ಕೆ ಸೇರಿದ್ದು.”12 


. ವಿಜಯಾದಿತ್ಯ ಸತ್ಯಾಶಯನ ಕಾಲದಲ್ಲಿ (೬೯೬-೭೪೨) ಪಾಪನಾಥ, ಸಂಗಮೇಶ್ವರ ದೇವಾಲಯ 
ಗಳ ನಿರ್ಮಾಣವಾಯಿತು. ಇಮ್ಮಡಿ ವಿಕ್ರಮಾದಿತ್ಯನ ಪಟ್ಟದರಸಿ ಲೋಕ ಮಹಾದೇವಿಯು (ಕಿ.ಶ. 
೭೪೨) ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿಸಿದಳು. ಇದು ಬಹಳ ಸುಂದರವಾಗಿದೆ. ಚಪ್ಪಡಿ ರೇವಡಿ 
ಬಸವಜ್ಜನು ಈ ದೇವಾಲಯವನ್ನು ನಿರ್ಮಿಸಿದ ಶಿಲ್ಪಿಯೆಂದು ತಿಳಿದು ಬರುತ್ತದೆ. ಸರ್ವಸಿದ್ಧಿ 


ಆಚಾರ್ಯರ ಗುಂಪಿಗೆ ಸೇರಿದ ಶಿಲ್ಪಿ ಇವನೆಂದೂ ಹೇಳಲಾಗಿದೆ. ಇವನು ತಮಿಳುನಾಡಿನವನೆಂದು 


ಒಂದು ವಾದ. ಕೀರ್ತಿಶೇಷ ಬಿ. ವೆಕೋಬರಾಯರು ಈ ವಾದವನ್ನೊಪ್ಪುವುದಿಲ್ಲ. ಅವರ ಅಭಿಪ್ರಾಯದಲ್ಲಿ 


“ವಿಕ್ರಮಾದಿತ್ಯಸಂ ಕಾಂಚೀಪುರವನ್ನು ಮುತ್ತಿ, ಅದನ್ನು ವಶಪಡಿಸಿಕೊಂಡ ಮೇಲೆ 
ಅಲ್ಲಿದ್ದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿ, ಅಲ್ಲಿ ಕೆಲಸ ಮಾಡುತ್ತಿದ್ದ ಸ್ಪಪತಿಗಳನ್ನೂ, 
ರೂವಾರಿಗಳನ್ನೂ, ಕನ್ನಡನಾಡಿನಲ್ಲಿ ದೇವಾಲಯಗಳನ್ನು ಕಟ್ಟುವುದಕ್ಕಾಗಿ ಕರೆಸಿಕೊಂಡ 
ನೆಂದು ತಿಳಿದು ಬರುತ್ತದೆ.” 


12 ಮೈಸೂರು ದೇಶದ ವಾಸ್ತುಶಿಲ್ಪ, ಪುಟ ೭೦ 


3 


೬೨ ಮಾನವಿಕ ಕರ್ಣಾಟಕ 


ಪಟ್ಟ ದಕಲ್ಲಿನ ದೇವಾಲಯಗಳೂ ಹಲವು ಶಿಲ್ಪಿಗಳೂ 


ನೃಪತುಂಗನು ಹೇಳುವ "ಕಿಸುವೊಟಲ್‌' ಇಂದು ಪಟ್ಟ ದಕಲ್ಲು; ಮಲಪ್ರಭಾ ನದಿಯ ದಡದಲ್ಲಿದೆ. 
ಐಹೊಳೆಯ ಅನಂತರ ಪ್ರಾಚೀನ ವಾಸ್ತುಶಿಲ್ಪದ ಮಾದರಿಗಳಿಗೆ ಪಟ್ಟದಕಲ್ಲಿಗೇ ಬರಬೇಕು. ಇಲ್ಲೂ 
ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ೮-೧೦ ದೇವಾಲಯಗಳನ್ನು ಮಾತ್ರ ಆರಿಸಿಕೊಂಡು ಕೆಲವಂಶ 
ಗಳನ್ನು ಹೇಳ ಲಾಗುತ್ತದೆ. 
ಸಂಗಮೇಶ್ವರ ಅಥವಾ ವಿಜಯೇಶ್ವರ 
ವಿರೂಪಾಕ್ಷ ಅಥವ ಲೋಕೇಶ್ವರ 
ಮಲ್ಲಿಕಾರ್ಜುನ ದೇವಾಲಯ 
ಪಾಪನಾಥ ದೇವಾಲಯ 

ಗಳಗನಾಥ ದೇವಾಲಯ 

ಕಾಶಿ ವಿಶ್ವನಾಥ ದೇವಾಲಯ 
ಕರಿಸಿದ್ದೆ (ಶ್ವರ ದೇವಾಲಯ 
ಜಂಬುಲಿಂಗೇಶ್ತ ರ ದೇವಾಲಯ 
ಚಂದ್ರಶೇಖರ ದೇವಾಲಯ 

ಜೈ ನ ಬಸ್ತಿ 


Binge ss 


ಈ ದೇವಾಲಯಗಳಲ್ಲೆಲ್ಲ ಸಂಗಮೇಶ್ವರ ದೇವಾಲಯವೇ ಪ್ರಾಚೀನವಾದುದು. ಚಾಳುಕ್ಕ 
ಓಜಯಾದಿತ್ಯ ಸತ್ಕಾಶ್ರಯನು (ಕ್ರಿ. ಶ. ೬7೬-22) ಈ ದೇವಾಲಯವನ್ನು ಕಟ್ಟಿಸಿ, ಅದಕ್ಕೆ 
“ವಿಜ ಜಯೇಶ್ವರ' ದೇವಾಲಯವೆಂದು ಹೆಸರಿಟ್ಟನು. 


ವಿಜಯೇಶ್ರರ ದೇವಾಲಯಕ್ಕೆ ದಕ್ಷಿಣದಲ್ಲಿ ಸುಮಾರು ನೂರುಗಜಗಳ ದೂರದಲ್ಲಿ ವಿರೂಪಾಕ್ಷ 
ದೇವಾಲಯವಿದೆ. ಇದಕ್ಕೆ ಲೋಕೇಶ್ವರ ದೇವಾಲಯವೆಂದೂ ಹೆಸರು. ಪಟ್ಟದಕಲ್ಲಿನ ಔೇವಾಲಯಗಳ 
ಲೆಲ್ಲ ಇದೇ ದೊಡ್ಡದು. ವಿಜಯಾದಿತ್ಯನ ಮಗ ಚಾಳುಕ್ಕ ಇಮ್ಮಡಿ ವಿಕ್ರಮಾದಿತ್ಯನ ಪಟ್ಟದರಸಿ ' 
ಲೋಕ ಮಹಾದೇವಿಯು ಈ ಜಾವಾಲಯದ ನಿರ್ಮಾಣಕ್ಕೆ ಕಾರಣಕರ್ತಳು. 


ಲೋಕಮಹಾದೇವಿಯ ತಂಗಿ ತ್ರೈಲೋಕ್ಕ ಮಹಾದೇವಿ. ಈಕೆ ಇಮ್ಮಡಿ ವಿಕ್ರಮಾದಿತ್ಯನ ತ್ತ 
ಕಿರಿಯರಸಿ. ಮಲ್ಲಿಕಾರ್ಜುನ ದೇವಾಲಯವನ್ನು ಈಕೆ ಕಟ್ಟಿ ಸಿದಳು. ಇದು ವಿರೂಪಾಕ್ಷ ದೇವಾಲಯದ 
ವಾಯವ್ಯ ಮೂಲೆಯಲ್ಲಿದೆ. 


ಈ ಮೂರೂ ದೇವಾಲಯಗಳ ಕಥೆಗಳೂ ಒಂದೇ ಸೂತ್ರದಲ್ಲಿ ಪೋಣಿಸಿದಂತಿದೆ. ವಿರೂಪಾಕ್ಷ ' 
ದೇವಾಲಯಕ್ಕೆ ಉತ್ತರದಲ್ಲಿ, ಮಲ್ಲಿಕಾರ್ಜುನ ದೇವಾಲಯಕ್ಕೆ ಎದುರಾಗಿರುವ `ಲಕ್ಷ್ಮಿಕಂಭ'ದ ' 
ಮೇಲಿನ ಶಾಸನದಲ್ಲಿ] ಈ ಮೂರೂ ದೇವಾಲಯಗಳ ವಿಚಾರವಿದೆ. ಮೂರು ದೇವಾಲಯಗಳ 
ಮಧ್ಯರಂಗದಲ್ಲಿ ಈ ಕಂಭವನ್ನು ಸ್ಥಾಪಿಸಲಾಯಿತೆಂದು ಆ ಶಾಸನದಿಂದ ತಿಳಿದು ಬರುತ್ತದೆ. ಈ ' 
ಕಂಭವನ್ನು ಸ್ಥಾಪಿಸಿದವನು ಶಿಲ್ಪಿ ಶುಭದೇವ. ಇಮ್ಮಡಿ ಕೀರ್ತಿವರ್ಮನ ಕಾಲದಲ್ಲಿ ಕ್ರಿ.ಶ. ೭೫೪ರಲ್ಲಿ ' 
ಉತ್ತರ ದೇಶದ. ಗಂಗಾ ಉತ್ತರ ದಡದ, ಮೃಗ ತಣಕಾಹಾರ ವಿಷಯದಿಂದ ಬಂದ ಆಜ ಜ್ಞಾನ § 
ಶಿವನಿಗಾಗಿ ಇದನ್ನು ಮಾಡಲಾಯಿತು. 1 


ಇಷ್ಟೇ ಅಲ್ಲದೆ ಈ ಮೂರೂ ದೇವಾಲಯಗಳಲ್ಲಿ ಅನೇಕ ಶಿಲಾಶಾಸನಗಳಿವೆ. ಅವುಗಳಿಲ್ಲವುಗಳೆ 
ಸಹಾಯದಿಂದ ಈ ದೇವಾಲಯಗಳ ಕಾಲವನ್ನು ಯಾವ ಸಂಶಯಕ್ಕೂ ಆಸ್ಪದವಿಲ್ಲದಂತೆ ಹೇಳಬಹುದು. 
ಅಷ್ಟೇ ಅಲ್ಲ; ಕೆಲವು ಶಾಸನಗಳು ಶಿಲ್ಪಿಗಳು ಹಲವರ ಹೆಸರುಗಳನ್ನೂ ಕೊಡುತ್ತವೆ. ವಿರೂಪಾಕ್ಷ 


13 Epigraphia Indica, Vol. 111, ೧. 1 


| 


ಟ್‌ ಲ Co Ch Ad ns ಲ್‌ ಉಶ್‌ 


' ದೇವಾಲಯದ ಪೂರ್ವ ಮಹಾದ್ದಾರದ ಬಳಿ ಇರುವ ಕಂಬದ ಮೇಲಿ 


ಹತ್ತು ಪಾದಗಳ ಶಾಸನವೊಂದಿದೆ. 
ಅದರ ಆರಂಭದ ಆರು ಪಾದಗಳಿವು14 


ಸ್ತಿ ಶ್ರೀ ವಿಕ್ರಮಾದಿತ್ಯ ಶ್ರೀ 
೨ ಪೃಥ್ವೀವಲ್ಲಭ ಮಹಾದೇವಿ 

೩  ಯರಾ ದೇಗುಲಮಾನ್‌ ಮಾಡಿದ ಸೂತ್ರಧಾರಿ 

೪ ಶ್ರೀ ಗುಣ್ಣನ್‌ ಅನಿವಾರಿತಾಚಾರಿ 

೫ ಗೆ ಮೂಮೆ ಪೆರ್ಜಜ್‌ಪು ಪಟ್ಟ ಮು ತ್ರಿಭುವನಾಚಾರಿ 


೬ ಯೆನ್ನು ಪೆಸರಿತ್ತು ಪ್ರಸಾದಜ್ಗೆಯ್ದೊ 


ವಿರೂಪಾಕ್ಷ ದೇವಾಲಯವನ್ನು 'ಮಾಡಿದ'ವನು ಸೂತ್ರಧಾರಿ, ವಾಸ್ತುಶಿಲ್ಪಿ, ಅನಿವಾರಿತಾಚಾರಿ 
ಶ್ರೀ ಗುಣನ್‌. ಅವನಿಗೆ ಮಹಾದೇ ಎ ಲೊ:ಕಮಹಾದೇವಿಯರು "ತಿ ತ್ರಿಭುವನಾಚಾರಿ ಎಂಬ ಬಿರುದನ್ನು 
ಕೊಟ್ಟು ಬಹುಮಾನಿಸಿದರು. ಶಾಸನವೀ ಅಂಶವನ್ನು ಆಚಂದ್ರಾರ್ಕಸ್ಥಾಯಿಯಾಗಿ ಸಾರುತ್ತಿದೆ. 
ಪೂರ್ವ ಮಹಾದ್ವಾರದ ಬಳಿಯ ಮತ್ತೊಂದು ಶಾಸನದ ಪಾಠ ಈ ರೀತಿಯಾಗಿದೆ. 
ಶ್ರೀ ವಿಕ್ರಮಾದಿತ್ಯ 
ಭಟಾರ ಮ್ಮೂಮೆ ಕನ್ಹಿಯನೊಮ್ಮೆ ಪರಾ 
ಜಿಸಿ ದೊರಾ ಶ್ರಿಲೋಕಮಹಾದೇವಿಯರಾ 
ಈ ಲೋಕೇಶ್ವರ ಮಾಡಿದ ಸೂತ್ರಧಾರಿಗೆ 
ಮೂಮೆಪೆರ್ಜೆ ಅಕಿಪ್ರ ಗೆಯ್ದ ಬಳಿಕ್ಕೆ ಈ ವಿಷ 
ಯದ ವಿನ್ನಾಲಿಗಳಾ ಬಳ್ಳಿನ "ವಾರ್ತೆಯ ನುಮಿ 
ಟ್‌ದ ಆಚಾರಿಯ ಹೆಸ ರಿನ ನಜುಮಿ 
ಸ್ಹಸ್ತಿ ಶ್ರೀ ಸರ್ವಸಿದ್ಧಿ ಆಚಾರಿ ಸಕಲ ಗುಣಾಶ್ರಯ 
ಅನೇಕ ಪುರವಾಸ್ತು ಪಿತಾಮಹನ್‌ ಸಕಲ ನಿಷ್ಕಲ ಸ್ಸೂ 
ಕ್ಲ್ಯಾತಿ ಭಾ[ಭೂ]ಷಿತನ್‌ ವಸ್ತು ಪ್ರಾಸಾದಾಯಾನಾಸನ ಸ(ಶ)ಯ 
ನ ಮಣಿ ಮಕುಟ ರತ್ನ ಚೂಡಾಮಣಿ ತೆಂಕಣದಿ 
ಶೆಯಾ ಸೂತ್ರಧಾರಿ 
ಪಾಪನಾಥೇಶ್ವರ ದೇವಾಲಯದ ಪೂರ್ವಮುಖದ ಶಿಲಾಶಾಸನವೊಂದು ರೇವಡಿ ಒವಜ್ಜನೆಂಬ 
ಶಿಲ್ಪಿಯನ್ನು ಕುರಿತು ಹೀಗೆ ಹೇಳುತ್ತದೆ: 
3 ಶಿಲೆಮುದ್ದರ 
ಮ್ಮಗ ಸರ್ವಸಿದ್ಧಿ ಆ 
ಕಾಯ್ದ ರ ಚಟ್ಟರ "ರೇವ 
ಡಿ ಈ ಓವ ತೆಂಕ 
ಣ ದೆಶೆ ಮಾಡಿದೊರ್‌ 
ಬೋದಮ್ಮ, ಆದಿತ್ಯ, ಮೊದಲಾದ ಶಿಲ್ಪಿಗಳ ಹೆಸರುಗಳೂ ಶಾಸನಗಳಲ್ಲಿ ಕಂಡುಬರುತ್ತವೆ. 
ಈ ಶಿಲ್ಪಿಗಳೆಲ್ಲ ದಕ್ಷಿಣ ದೇಶ್ವದಿಂದ ಬಂದವರೆಂದು ಹಲವರು ವಾದಿಸುತ್ತಾರೆ. 
(«]( seems likely, that then, Vikramaditya was so struck 
with the Kanchi temples that induced some of the 


ನಿಷ್ಟ 
best architects of the capital to return with him. 


el 2೬ 


/ 


ಗ್ರ ಚಿ ಟಿ ೦ 


$3 


ಹಾ ಜಟ (ಜಾಣ — 


14 Jnd, Ant., Vol. X. p. 170. 


೬೪ ಮಾನವಿಕ ಕರ್ಣಾಟಕ 


-ಕಾಂಚೀಪುರದ ದೇವಾಲಯಗಳನ್ನು ನೋಡಿ ವಿಕ್ರಮಾದಿತ್ಯನು ಬಹಳವಾಗಿ ಪ್ರಃ ವಿತ 
ನಾಗಿ ಮೆಚ್ಚಿದನು. ಆ ನಗರದ ಅತ್ಯುತ್ತಮ ವಾಸ್ತುಶಿಲ್ಪಿಗಳು ಹಲವರನ್ನು ಒಲಿಸಿ, 


ವ 


ಒಪ್ಪಿಸಿ 05: ತನ್ನನ್ನು ಹಿಂಬಾಲಿಸುವಂತೆ ಮಾಡಿದನೆಂದು. ಕಂಡುಬರುತ್ತದೆ”1? 


Ww, 


ಎಂಬುದಾಗಿ ಹೆನ್ರಿ ಕಜನ್ಸರು ಅಭಿಪ್ರಾಯ ಪಟ್ಟರು. | 
“ವಿರೂಪಾಕ್ಷ ಅಥವಾ ಲೋಕೇಶ್ವರ ದೇವಾಲಯವನ್ನು ಕಟ್ಟಿಸಿದವನು ಚಟ್ಟರ 

ರೇವಡಿ ಒವಜ್ವ ನೆಂದೂ. ಆತನು ಸರ್ವಸಿದ್ಧಿ ಆಚಾರ್ಯರ ಗುಂಪಿಗೆ ಸೇರಿದವನೆಂದೂ. 

ಹೇಳಿದೆ. ಈತನು ತಮಿಳುನಾಡಿನಿಂದ ಬಂದಿರಬೇಕದೆಕೆಂದು ಊಹಿಸಲಾಗಿದೆ. ಆದರೆ' 
ತಮಿಳುನಾಡಿನ ದ್ರಾವಿಡಶೈಲಿಯ ಅನುಕರಣವೇನೂ ಈ ದೇವಸ್ಥಾನದಲ್ಲಿ 
ಕಂಡುಬರುವುದಿಲ್ಲ. ಅಲ್ಲದೆ ಇಲ್ಲಿ ಕೆತ್ತಿರುವ ವಿಗ್ರಹಗಳೇ ಆಗಲಿ, ಇತರ ಚಿತ್ರ ಕೆಲಸಗಳೇ 

ಆಗಲಿ, ಕನ್ನಡನಾಡಿನ ರೂಪು ಲಾವಣ್ಯಗಳನ್ನೇ ವ್ಯಕ್ತಪಡಿಸುತ್ತವೆ.” ಸ 


ಎಂಬುದಾಗಿ ಸ್ವರ್ಗವಾಸಿ ಬಿ. ವೆಂಕೋಬರಾಯರು ಹೇಳಿದ್ದಾರೆ. 16 


ಕಾಂಚೀಪುರದ ಪ್ರಾಚೀನ ದೇವಾಲಯಗಳನ್ನು ನಿರ್ಮಿಸಿದ ಶಿಲ್ಪಿಗಳ ಪರಂಪರೆಯವರೇ ಪಟ್ಟದ 
ಕಲ್ಲಿನ ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿದರೆಂದೂ. ಈ ವಿರೂಪಾಕ್ಷ ದೇವಾಲಯ ಕಟ್ಟಿದ ಶಿಲ್ಪಿಗಳ 
ಕೈವಾಡವೇ ಎಲ್ಲೋರದ ಕೈಲಾಸ ಕಲ್ಮನೆಯ ದೇವಾಲಯದಲ್ಲೂ ಕಂಡುಬರುವುದೆಂದೂ ಹೆನ್ರಿ 
ಕಜನ್ಸರವರು ಹೇಳಿದ್ದಾರೆ. ಈ ಮಾತನ್ನು ಸ್ಥಾಪಿಸಲು ಎರಡೂ ದೇವಾಲಯಗಳಲ್ಲೂ ಕಂಡುಬರು: 
ಸಾಮ್ಯದ ಅನೇಕ ಉದಾಹರಣೆಗಳನ್ನು ಕೊಟ್ಟಿ ದ್ದಾ ರೆ. 

ವಿದ್ವಾಂಸ-ನಿಪುಣರಿಬ್ಬರ ಅಭಿಪ್ರಾಯಗಳ ಸತ್ಯಾಸತ್ಯತೆಯ, ಸಂಭವ-ಅಸಂಭವಗಳ ಶಾಸ್ತ್ರೀಯ 
ವಾದ ಪರೀಕ್ಷೆ ನಡೆಯಬೇಕಾಗಿದೆ. ಕಜನ್ಸರು ಒಂದಭಿಪ್ರಾಯಕ್ಕೆ ಬಂದ ಹತ್ತಾರು ವರ್ಷಗಳ ಅಧ್ಯಯನ- 
ಅನ ನವಾನಂತರ ರಾಯರು ರೇವಡಿ ಒವಜ್ಜನೂ, ಸರ್ವಸಿದ್ಧಿ ಆಚಾರ್ಯರ ಗುಂಪಿನವರೂ ತಮಿಳು. 
ನಾಡಿನವರಾದರೆ ಅವರು ದ್ರಾವಿಡ ಶೈಲಿಯ “ಅನುಕರಣ” ಮಾಡದಿರಲು ಕಾರಣವೇನಿದೆ? ಎಂದು 
ಕೇಳುತ್ತಾರೆ. 


ನಿಜಯೇಶ್ವರ ದೇವಾಲಯ 


ಚಾಳುಕ್ಕ ವಿಜಯಾದಿತ್ಯನ ಆಳ್ವಿಕೆಯ ಕಾಲದಲ್ಲಿ (೬೯೬-೭೩೩) ಈ ದೇವಾಲಯ ನಿರ್ಮಾಣವಾಯಿತು. 
ಐಹೊಳೆಯ ಮೇಗುಟಿಯ ದೇವಾಲಯ ಕಟ್ಟಿದ ೬೦ರಿಂದ ೧೦೦ವರ್ಷಗಳೊಳಗಿನ ಅಂತರದಲ್ಲಿ ಈ 
ದೇವಾಲಯದ ನಿರ್ಮಾಣವಾಯಿತು. ಸಭಾ ಮಂಟಪದ ಕಂಬವೊಂದರ ಉತ್ತರ ಮುಖದಲ್ಲಿ “ಶ್ರೀ ೫ 
ವಿದ್ಯಾಶಿವರ ಕಂಬ”-ಎಂಬದಾಗಿ ಕನ್ನಡ ಅಕ್ಷರಗಳಲ್ಲಿ ಬರೆದಿದೆ. ವಿದ್ಯಾಶಿವನೂ ಶಿಲ್ಪಿಯೇ ಆಗಿರಬಹುದು. ೫ 
ಏಕಂದರೆ ಇನ್ನೊಂದು ಕಂಬದ ಮೇಲೆ 


೧ "ಸ್ವಸ್ತಿ ಶ್ರೀ ಬಿಜಯೇಶ್ವರದ ಮನೆಮಾಡೆ ಬೋದಷ್ಟು 

೨. ನೀ ಚುರಡು ಕಮ್ಪದ ರಹ ನಿವ್ವಾಣಕಾರ ಪಾಕ” 
ಎಂಬೆರಡು ಪಾದಗಳ ಶಾಸನವಿದೆ. ಎರಡು ಕಂಬಗಳ ಅಲಂಕಾರ ಕಾರ್ಯ ನಿರ್ವಹಿಸಿದವನೊಬ್ಬ ' 
ಬೋದಮ್ಮ ಒನೆಂಬುದು ಸ ಸ್ಪಷ್ಟ. ಬೋದಮ್ಮನ “ವಿಶೇಷಣ' ಸಂದೇಹಾಸ್ಪದವಾಗಿದೆ. 

೧. ಸ್ವಸ್ತಿ ಶ್ರೀ ಬಿಜೇಸ್ಪರದ ಸೂಳೆ ಚಲಬ್ಸೆಯ 

೨ ಕಮ್ಬು ಮೂಹು 


19 Cousens. 0». cit, p 61. 
16 ಮೈಸೂರು ದೇಶದ ವಾಸ್ತುಶಿಲ್ಪ, ಪು. ೭೧-೭೨ 


ಕರ್ನಾಟಕ ವಾಸ ಶಿಲ್ಪ ೬೫ 


೫ ಎಂಬ ಶಾಸನವೊಂದು ಮೂರನೆಯ ಕಂಬದ ಮೇಲಿದೆ. ಮೂರು ಕಂಬಗಳನ್ನು ಬಿಜ್ಜೇ ಶ್ವರ ದೇವಾಲಯದ 
} ದೇವಸ್ಥಾ ನಕ್ಕೆ RRS 


| ದೇವಾಲಯದ ಒಳಭಾಗ ಸರಳವಾಗಿದೆ: ದಪ್ಪವಾದ ಕಂಬಗಳು; ಕಂಬಗಳ ಕೆಳಗೆ ಪಾದಪೀಠ 
* ಗಳಿಲ್ಲ. ಮೇಲಿನ ಚಾಚು ಬೋದಿಗೆಗಳೂ ಸಾದಾ, ಸರಳ, ಮಾಳಿಗೆಯ ಒಳಭಾಗಗಳಲ್ಲೂ ಶಿಲ್ಪ 
' ಕರ್ಮವೇನೂ ಇಲ್ಲ. ಗರ್ಭಗೃಹ ಹದ್ವಾರದ ಮಾತೂ ಅಷ್ಟ. ಬಾಗಲ ಮೇಲಿನ ಅಡ್ಡಪ ೯ ತ 


ಮೂರ್ತಿ ಆ ದ್‌ ಬ್‌ 
ಮೂರ್ತಿಯ ಸುಳಿವೇ ಇಲ್ಲ. ಗರ್ಭ ಗೃಹದಲ್ಲಿ ನುಣುಪಾದ ಕರಿಕಲ್ಲಿನ ಲಿಂಗವಿದೆ. ಅದರ ಮೇಲಾಗ 


. ಭಿನ್ನವಾಗಿದೆಯಾಗಿ ದೇವರಿಗೆ ಪೂಜೆ ಪುರಸ್ಕಾರಗಳಾವುವೂ ಇಲ್ಲ. ಒಳಗೂ, ಹೊರಗೂ, ಪ್ರದಕ್ಷಿಣೆ 

| ಲಾ Ha ಬೇ ~~ ಇ ಹಾ 

ಮಾಡಲು ಅವಕಾಶವಿದೆ. ಪ್ರದಕ್ಷಿಣೆ ಮಾರ್ಗಕ್ಕೆ ಬೆಳಕು ಬರಲು ಮೂರು ಕಡೆಯ ಹೊರಗೋ ಡೆಗಳಲ್ಲೂ 
ಮೂರು ಕಿಟಕಿಗಳಿವೆ. ಅವೆಲ್ಲ ಶಿಲಾ ಜಾಲಂಧ್ರ ಗಳು. ಜ್ಯಾಮಿತಿಯ ಸುಂದರ ನಾನಾ ಮಾದರಿಗಳು. 

ಗೋಡೆಗಳ ಹೊರಗಡೆ ಕಿಟಕಿಗಳೊಂದರ ಮಧ್ಯೆ ಒಂದೊಂದು ಗೂಡಿದೆ. ಒಂದೊಂದು ಗೂಡಿನಲೂ 

೨4, 

ಒಂದೊಂದು - ವಿಗ್ರಹವಿದೆ. ಉತ್ತರದ ಗೋಡೆಯ ಗೂಡುಗಳಲ್ಲಿ ವರಾಹ. ಶಿವ ಮೂರ್ತಿಗಳಿವೆ. 

ಪಶ್ಚಿಮದ ಗೋಡೆಯ ಗೂಡೊಂದರಲ್ಲಿ ಶಿವ, ಭೃಂಗಿ, ಎರಡನೆಯದರಲ್ಲಿ ಶಿವ, ನಂದಿ, ಮೂರ್ತಿಗಳಿವೆ. 

* ಮೂರನೆಯದರಲ್ಲಿ: ಏನೂ ಇಲ್ಲ. ದಕ್ಷಿಣದ ಗೋಡೆಯು ಕಾಣದಂತೆ ಗ್ರಾಮದವರು ಮನೆಗಳನ 

| ಕಟ್ಟಿದ್ದಾರೆ. ಈ ದೇವಾಲಯದ ಶಿಖರವು ದ್ರಾವಿಡಮಾರ್ಗದ ಪ್ರಾಚೀನ ಮಾದರಿಯೆಂದು ಹೇ 

| ಬೇಕಾಗುತ್ತದೆ. 

ಸ 

| 

4 


ಚಾ ಇದ ಡಾ ಡಾ ಗು ಜಾಗ ಇ ಎ ನಿಷ % 
ವಜಯೇಶ್ವರ ದೇವಾಲಯದ ವಾಸ್ತುಕರ್ಮವೈಶಿಷ್ಟ್ಯವನ್ನೂ, ಶಿಲ್ಪಕರ್ಮ ವೈಶಿಷ್ಟ್ಯವನ್ನೂ 
ಪ್ರತ್ಯೇಕ ಮಾಡಿ, ಸೂಕ್ಷ್ಮ ಪರೀಕ್ಷೆಗೆ ಒಳಪಡಿಸಬೇಕಾದ ಅವಶ್ಯಕತೆ ಇದೆ 


4 ಈ ದೇವಾಲಯವನ್ನೂ ನಿರ್ಮಿಸಿದವನು “ಪುರವಾಸ್ತು ಪಿತಾಮಹ”ನೆನಿಸಿದ ಸೂತ್ರಧಾರಿ 
ಗುಂಡ. ಈ ಸೂತ್ರಧಾರಿಯ ನಾಯಕತ್ವದಲ್ಲಿ ಅನೇಕ ಶಿಲ್ಪಿಗಳು ಕೆಲಸ ಮಾಡಿ ಬೃಹದಾಕಾರದ ಈ 
ದೇವಾಲಯವನ್ನು ಕಟ್ಟಿರಬೇಕು. ಕೆ ಕಾಲದ, ದ್ರಾವಿಡಮಾರ್ಗದ, ದೇವಾಲಯವಿದು. ಗರ್ಭಗೃಹ; 
ಮಂಟಪ ಅಥವಾ ಸ ಸಭಾಮಂಟಪ; ಅದರಲ್ಲಿ ಸಾಲು ಕಂಬಗಳ ಕೈಸಾಲೆ: ನಂದಿ ಮಂಟಪ; ಅದರಲೊಂದು 


| 


ಕ 
ದೊಡ್ಡ ಬಸವಣ್ಣನ ವಿಗ್ರಹ; ಪೂರ್ವ-ಪಶ್ಚಿಮ ಕೈಸಾಲೆಗಳ ಒಳ ಹೊಗಲು ಪ್ರತ್ಯೇಕ ದ್ವಾರಗಳು. 
ಸುತ್ತ ರಾಜಾಂಗಣ, ಗೋಡೆ. ರಾಜಾಂಗಣದ ಸುತ್ತು ಗೋಡೆಯೆಂದರೆ ಎರಡು ಮೂರಂಕಣಗಳ 
| ಮಂಟಪಗಳು. ಸುತ್ತಾಲಯವೆಂದಿದನ್ನು ಕರೆಯುವುದುಂಟು. ದೇವಾಲಯ ಮಾತ್ರ ೧೨೦ ಅಡಿಗಳ 
| ಬದ್ದವಾದರೆ, ದೇವಾಲಯ. ಸುತ್ತಾ ಲಯ, ಮಹಾದ್ವಾರ. ಎಲ್ಲ ಸೇರಿದರೆ ೨೫೦ ಅಡಿಗಳಾಗುತ್ತದೆ. 

| ಸಭಾಂ ಮಂಟಪದ ಎತ್ತರಕ್ಕಿಂತ ಗರ್ಭಗೃಹದ ಭಾಗ ಒಂದೊಂದು ಪುಟ್ಟ ಗುಡಿಯಾಗಿ ಏಳುತ್ತದೆ; 


| ಕಡೆಗಿದು ಶಿಖರದ ರೂಪ ತಾಳುತ್ತದೆ. ಹೀಗೆ ಮೂರು ಹಂತಗಳಿವೆ: ಶಿಖರದ ಮುಂಭಾಗದಲ್ಲಿ ಚಾಚು 
ಗಳಲ್ಲಿನ ಮೇಲೆ ಶಿವ ತಾಂಡವ ಮೂರ್ತಿಯ ಮನೋಹರವಾದ ಶಿಲ್ಪವಿದೆ. 

4 ವಿರೂಪಾಕ್ಷ ಅಥವಾ ಲೋಕೇಶ್ವರ ದೇವಾಲಯದ ಕಿಟಕಿಗಳು ಈ ದೇವಾಲಯ ಸೌಂದರ್ಯದ 
| ಹಿರಿಮೆಯನ್ನು ಸಾರುತ್ತಿವೆ. ಕಲ್ಲಿನ ಹಲಗೆಗಳಲ್ಲಿ, ಚಿತ್ರ ವಿಚಿತ್ರವಾಗಿ, ನಯನಾಕರ್ಷಕವಾಗಿ. ಕೊರೆದ 
| ಜ್ಯಾಮಿತಿಯಾಕೃತಿಗಳು, ಪ್ರಕೃತಿಯ ಲತಾಪುಷ್ಪಗಳು, ಬಂದವರನ್ನೆಲ್ಲ ಸ್ವಾಗತಿಸುತ್ತಿವೆ. ಜಾಲಂಧ್ರ 
| ವೆಂಬುದು ಪಾರಿಭಾಷಿಕ ಶಬ್ದ. ಇದೇ ಜಾತಿಯ ಜಾಲಂಧ್ರಗಳನ್ನು ಸಂಗಮೇಶ್ವರ ಅಥವಾ ವಿಜಯೇಶ್ವರ 


ದಲ್ಲೂ ನೋಡಬಹುದು. ಎಲ್ಲೋರದ ಕೈಲಾಸ "ದೇವಾ ವಾಲಯದಲ್ಲೂ ನೋಡಬಹುದು. 
ವಿಜಯೇಶ್ವರ ದೇವಾಲಯದಲ್ಲಿ ಇವು ಲೋಕೇಶ್ನರ ದೇವಾಲಯಗಳಿಗಿಂತ ಸರಳವಾಗಿವೆ. ಕೈಲಾಸ 
Be ಇ ಇವು ಕಲ ಾಾಕೌಶಲದಲ್ಲಿ ವಿರೂಪಾಕ ದೇವಾಲಯದ ಜಾಲಂಧ್ರಗಳ ಕೆಲಸವ; ನ 
ಮಾರಿಸುತ್ತವೆ. 
ಗೋಡೆಗಳಲ್ಲಿ ನಾನಾ ದೇವ ದೇವಿಯರ ಮೂರ್ತಿ ಳನ್ನೂ ನೋಡುತ್ತೇಃ 
ಅಥವಾ ದೇವಾಲಯದ ಮುಂಭಾಗದಲ್ಲಿ ಅರ್ಧನಾರೀಶ್ವರ. ವಾಮನಾವತಾರ. 


೬೬ ಮಾನವಿಕ ಕರ್ಣಾಟಕ 


ಉತ್ತರದ ಗೋಡೆಯಲ್ಲಿ ಶಿವ-ಪಾರ್ವತಿ, ತಾಂಡವಮೂರ್ತಿ, ಹರಿಹರ, ಭೈರವ, ವರಾಹ ಮೂರ್ತಿ | 
ಗಳಿವೆ. ಹಿಂಭಾಗ ಅಥವ ಪಶ್ಚಿಮದ ಗೋಡೆಯಲ್ಲಿ ಶಿವ ವಿಷ್ಣುಗಳೆ ಮೂತಿ ನಗಳು ನಾನಾ ರೂಪದಲ್ಲಿವೆ. 
ದಕ್ಷಿಣದ ಗೋಡೆ ಯಲ್ಲಾದರೋ ಲಕುಲೀಶ, ನಾನಾ ರೂಪಗಳ. ಶಿವ, ವಿಷ್ಣು. ನರಸಿಂಹ ಮೂರ್ತಿಗಳಿವೆ. 


ಈ ಮೂರ್ತಿಗಳೆಲ್ಲ ಪಾ ಚೀನ ಕಾಲದ ಸಹಜವೂ, ಜೀವಶಕ್ತಿ $್ರಿಯುತವೊ ಆದ ಭಂಗಿಗಳಿಂದಲೂ « 


ಕೂಡಿಲ್ಲ. ಮಧ್ಯಯುಗದ ಕಡೆಗಾಲದ ಸೆಟೆದು ಕಾಣುವ ನಿರ್ಜೀವ, ಜಡ-ಚೇತನ-ಈ ಬದಲಾವಣೆಯ 
ಕಾಲಕ್ಕೆ ಸೇರಿವೆ. 

ಮುಖಮಂಟಪದ ಭುವನೇಶ್ವ ರಿಯಲ್ಲಿ ಸಪ್ತಾಶ್ವಾರೂಢನಾದ ಸೂರ್ಯದೇವನ ಶಿಲ್ಪವನ್ನು * 
ನೋಡುತ್ತೇವೆ. ಸಭಾಮಂಟಪದ ಮಾಳಿಗೆ ಹದಿನೆಂಟು ಭಾರಿ ಕಂಬಗಳ ಮೇಲೆ ನಿಂತಿದೆ. ಕಂಬಗಳೆಲ್ಪ ಶೇ 


ಚಚ್ಚೌಕ ಕಂಬ ಸ ಸಾಲುಗಳು ಪೂರ್ವ-ಪಶ್ಚಿಮ. ನಾಲ್ಕು ಸಾಲುಗಳ ಮಧ್ಯದ ಎರಡು ಸಾಲುಗಳಲ್ಲಿ 
ಐದೈ ದು ಕಂಬಗಳಿವೆ. ಕಂಬಗಳೆಲ್ಲ ಒಂದೇ 'ರೀತಿಯಾಗಿವೆ. ಆದರೆ ಅವುಗಳ ಮುಖದ ಮೇಲೆ ಕಂಡು 


ಬರುವ ಶಿಲ್ಪ Ayes ವಸ್ತು ಬೇರೆ ಬೇರೆ. ಕಂಬಗಳ ಬೋದಿಗೆಗಳ ಮೇಲೆ ಕೂತಿರುವ ತೊಲೆಗಳ 
ಆಳ ಏಳು ಏಳೂವರೆ ಅಡಿಗಳು; ಪೂರ್ವ ಪಶ್ಚಿಮವಾಗಿ ಹರಿಯುವೀ ತೊಲೆಗಳು ಮಾಳಿಗೆಯನ್ನೆಲ್ಲ 

ಸಾಲಿನ ಹಜಾರಗಳನ್ನಾಗಿ ವಿಭಾಗಿಸುತ್ತವೆ. ಕಂಬಗಳ ಕೆಳಗೆ ಪೀಠಗಳಿಲ್ಲ. ಅದರ ಮೇಲೆ ಚಾಚು 
ಬೋದಿಗೆಗಳಿವೆ; ಅವುಗಳ ಮೇಲೆ ತೊಲೆಗಳು ಕೂತಿವೆ. ಚಾಚುಗಳ ಕಮಾನುಗಳು ಇಳಿಜಾರಾಗಿರುವುದು 
ಮಾತ್ರವಲ್ಲ, ಪೂರ್ಣ ಅಲಂಕೃತವಾಗಿವೆ. ಮಧ್ಯದ ಕೀರ್ತಿಮುಖಗಳೇ ಚಿತ್ರವಲ್ಲರಿಗಳನ್ನೊಂದು 
ಗೂಡಿಸಿ, ಪ್ರೇಕ್ಷ! ಣೀಯವನ್ನಾಗಿ ಮಾಡುತ್ತವೆ. ಕಂಬಗಳ ಕೆಳಮುಖಗಳಲ್ಲಿ ಅರ್ಧಚಂದ್ರಾಕೃತಿಯ 
ರೇಖೆಯೊಳಡಗಿದೆ ಚಿತ್ರಕರ್ಮ. ಮೇಲ್ಭಾಗದ ಚೌಕಮುಖಗಳಲ್ಲಿ ರಾಮಾಯಣ, ಮಹಾಭಾರತದಿಂದ 
ಆರಿಸಿಕೊಂಡ ಕಥೆಗಳ ಸನ್ನಿವೇಶಗಳನ್ನು ಶಿಲ್ಪಕ್ಕೆ ಪರಿವರ್ತನಗೊಳಿಸಲಾಗಿದೆ. ಚೌಕ ಮುಖದ ಮೇಲೊಂದು 
ಅರ್ಧಚಂದ್ರಾಕೃತಿ. ಒಂದು ಕಂಬವನ್ನೂ ಕಂಡಲ್ಲದೆ ಅದರ ಸ್ವರೂಪವನ್ನಾಗಲಿ, ಅದರ ಮೇಲಿನ ಶಿಲ್ಪ 
ವೈಖರಿಯನ್ನಾಗಲಿ, ಒಟ್ಟು ಸೊಬಗನ್ನಾಗಲಿ, ಗ್ರಹಿಸಲು ಸಾಧ್ಯವಿಲ್ಲ. 

ವಿರೂಪಾಕ್ಷ ದೇವಾಲಯಕ್ಕೂ, ಎಲ್ಲೋರದ ಕೈಲಾಸಕ್ಕೂ, ಬಹಳ ಮಟ್ಟಿಗೆ ಹೋಲಿಕೆ ಇದೆ 
ಯೆಂದು ಹೇಳುತ್ತ ಹೆನ್ರಿ ಕಜನ್ನರವರು ಹೀಗೆ ಅಭಿಪ್ರಾಯ ಪಡುತ್ತಾರೆ: 


‘‘ When we thus find rare and unusual figures and 
compositions, in more or less natural attitudes con- 
fined to these temples, which themselves are alike ia 
design, we can come to no other conclusion than that 
the one building has been the model] for the other; and 
of the two it is easy to see the Kailas is the copyof 
Lokeswara, with its advance in the lighter and more 
graceful treatmentof its details, dnd a greater profusion 
of rich ornament. It 15 even possible that some of the 
same men worked on both.” 

"ಈ ದೇವಾಲಯಗಳಲ್ಲಿ ಅಪೂರ್ವ ಮತ್ತು ಅಸಾಧರಣ ಚಿತ್ರಗಳೂ. ಚಿತ್ರಕೂಟಗಳೂ ' 
ಇವೆ. ಇವೆಲ್ಲವುಗಳ ಭಂಗಿಗಳೂ, ಕೊಂಚ ಹೆಚ್ಚು ಕಡಿಮೆ ಸಹಜವಾಗಿವೆ. ಅವುಗಳ ' 
ರೂಪ ರಚನೆಗಳಾದರೂ ಒಂದೇ. ಇದನ್ನೆಲ್ಲ ನಾವು ನೋಡುವಾಗ ಒಂದು ದೇವಾಲಯ ' 
ಇನ್ನೊಂದು ದೇವಾಲಯಕ್ಕೆ ಮಾದರಿಯಾಗಿಹೆಯೆಂಬ ನಿಶ್ಚಯಕ್ಕೆ  ಬರಬೇಕಲ್ಲದೆ ಬೇರೆ ' 
ದಾರಿಯೇ ಇಲ್ಲ. ಇವೆರಡರಲ್ಲಿ ಕೈಲಾಸ ದೇವಾಲಯವು ಲೋಕೇಶ್ವರ (ವಿರೂಪಾಕ್ಸ) ' 


ಕರ್ನಾಟಕ ವಾಸ್ತುಶಿಲ್ಪ ೬೭ 


“ದೇವಾಲಯದ ಪ್ರತಿಯೆಂದು ಸುಲಭವಾಗಿ ಹೇಳಿಬಿಡಬಹುದು. ಲಘಕರ್ಮ ಕೌಶಲದಲ್ಲಿ, 
ವಿವರಗಳನ್ನು ಚಿತ್ರಿಸುವುದರಲ್ಲಿ, ಕೈಲಾಸದಲ್ಲಿ ಗಾಂಭೀರ್ಯದಿಂದ ಕೂಡಿದ ರಮಣೀಯತೆ 
ಇದೆ; ಅಲಂಕರಣೋದ್ಯ ಮದಲ್ಲಿ ಸರಿಯೂ. ವಿಪರೀತವೂ, ನ ಎರಡೂ ದೇವಾಲಯಗಳ 
ರಚನೆಯಲ್ಲೂ ಬಹುಶಃ ಸಮಾನ ಶಿಲ್ಪಿಗಳ ಕೈವಾಡವಿದೆಯೆಂದೂ ಹೇಳಬಹುದು.” 


ತ್ರೈಲೋಕ್ಯೇಶ್ವರ ದೇವಾಲಯ 


ಇಮ್ಮಡಿ ವಿಕ್ರಮಾದಿತ್ಯನ ಕಿರಿಯ ರಾಣಿ ತ್ತೆ ಕ್ರೈಲೋ ಕ್ಕ ಮಹಾದೇವಿಯು ಕಟ್ಟಿಸಿದ ದೇವಾಲಯವಿದು. 
ಲೋಕೇಶ್ವರ ದೇವಾಲಯ ನಿರ್ಮಾಣ ಮುಗಿದ ಮೇಲೆಯೇ ಮಲ್ಲಿಕಾರ್ಜುನ ದೇವಾಲಯವಾರಂಭ 
ವಾಗಿರಬೇಕು. ರಚನೆ ಪೂರ್ಣವಾಗುವ ಮೊದಲೇ ವಿಕ್ರಮಾದಿತ್ಯನು ಕಾಲವಾದನಾಗಿ ದೇವಾಲಯದ 
ಹಲವು ಭಾಗಗಳು ಅಪೂರ್ಣವಾಗಿಯೇ ಉಳಿದುವು. 


ರೂಪ ರಚನಾ ವಿಧಾನದಲ್ಲಿ ಇದಕ್ಕೂ, ವಿರೂಪಾಕ್ಷ ದೇವಾಲಯಕ್ಕೂ, ಹೆಚ್ಚು ವ್ಯತ್ಯಾಸವಿಲ್ಲ. 
ಮಲ್ಲಿಕಾರ್ಜುನ ದೇವಾಲಯ ಚಿಕ್ಕದು; ವಿರೂಪಾಕ್ಷ ದೇ 'ವಾಲಯ ದೊಡ್ಡ ದು. ಎರಡರಲ್ಲೂ ದಪ್ಪ 
ಕಂಬಗಳು; ಆ ಕಂಬಗಳ ಮೇಲೆ ಪಟ್ಟಿಕಾ ಶಿಲ್ಪ ಗಳು. ಗರ್ಭಗೃಹದ ಎರಡು. ಪಾಶ್ವ ೯ಗಳಲ್ಲೂ ಎರಡು 
ಸಣ್ಣ ಗುಡಿಗಳು. ಕಂಬಗಳ ಮೇಲಿನ 'ಪಟ್ಟಿಕಾ ಶಿಲ್ಪಗಳಲ್ಲಿ ದೇವಾಸುರರು ಸಮುದ್ರ ಮಥನ ಮಾಡು 
ತ್ತಿರುವುದೊಂದು; ಪಾರ್ವತೀಪರಮೇಶ್ವರರ ವಿವಾಹವಿನ್ನೊಂದು; ಗೋವರ್ದ್ವನೋದ್ಧಾರ ಮತ್ತೊಂದು; 
ಬಲರಾಮ ಧೇನುಕಾಸುರನನ್ನು ಕೊಲ್ಲುತ್ತಿರುವುದು ಮಗದೊಂದು; ವಾಮನಾವತಾರ ಹೀಗೆ ನಾನಾ 
ಪುರಾಣ ಸನ್ನಿವೇಶಗಳನೇಕ ಶಿಲ್ಪಕರ್ಮದಲ್ಲಿ ಕಂಡುಬರುತ್ತದೆ. 

ಇವೆರಡೂ ದೇವಾಲಯಗಳ ಶಿಖರಗಳಲ್ಲೂ ವ್ಯತ್ಯಾಸವೇನೂ ಇಲ್ಲ. ಆದರೆ ಶಿಖರದ ಮೇಲ್ಭಾಗವು 
ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಗುಂಡಾಗಿದೆ; ವಿರೂಪಾಕ್ಷ ದೇವಾಲಯದಲ್ಲಿ ಚಚ್ಚ್‌ಕವಾಗಿದೆ. 
ಇಷ್ಟು ಬಿಟ್ಟರೆ ಎರಡರಲ್ಲೂ ಕಳಶಗಳವರೆಗೂ ಅದೇ ಇದು, ಇದ್ದೇ ಅದು; ಅನ್ನು ವಂತಿದೆ. 


ಹೊರಗೋಡೆಗಳಲ್ಲಿರುವ ವಿಗ್ರಹಗಳೂ, ಕಿಟಕಿಗಳ ಜಾಲಂಧ್ರಗಳೂ, ಎರಡೂ ದೇವಾಲಯ 
ಗಳಲ್ಲೂ ಒಂದೇ ಬಗೆಯಾಗಿವೆ. ಈ ದೇವಾಲಯದ ದ್ವಾರಪಟ್ಟಿಕೆಯ ಮೇಲ್ಭಾಗದಲ್ಲಿ ಗರುಡನ ಶಿಲ್ಪವಿದೆ. 
ಸಭಾಮಂಟಪದ ಉತ್ತರ ದ್ವಾರಪಟ್ಟಿಕೆಯ ಮೇಲೂ ಗರುಡಮೂರ್ತಿ ಇದೆ. ದಕ್ಷಿಣ ದ್ವಾರಪಟ್ಟಿ ಕೆಯಲ್ಲಿ 
ಗರುಡ ,ವಾಹನನಾಗಿ ವಿಷ್ಣು. ಕಾಣುತ್ತಾನೆ. .ಈ ದೇವಾಲಯದಲ್ಲಿ ಹರಿಹರರಲ್ಲಿ ಪಕ್ಷ ಪಾತ ಲೇಶವೂ 
ಕಂಡುಬರುವುದಿಲ್ಲ. ವೈ ಷ್ಣ ವರೂ, ಶ್ರೈವರೂ, ಭೇದಬುದ್ದಿ ರಹಿತರಾಗಿ ಉದಾರ ಚರಿತರೆನಿಸಿ, ಬಾಳಿದ 
ರೆಂಬುದು ಇದರಿಂದ ಗೊತ್ತು ಗುತ್ತ ದೆ. ಶಿಖರದ ಮುಂಭಾಗದಲ್ಲಿ ಶಿವತಾಂಡವ ಮೂರ್ತಿ ಇದೆ. 

ಸಭಾಮಂಟಪದ ಉತ್ತರ ಪಾರ್ಶ್ವದ ಸಣ್ಣ ಕಂಬದ ಮೇಲೆ ಸತಿಪತಿಗಳಿಬ್ಬರ ಪ್ರೇಮಾಲಿಂಗನ 
ಸೂಚಕ ಶಿಲ ವ ಬಹಳ ಮಾಡಿ ಈ ಶಿಲ್ಪವು ಇಮ್ಮ ಡಿ ವಿಕ್ರಮಾದಿತ್ಯ ಮತ್ತು ಕಿರಿಯರಸಿ ತ್ರೈ ಲೋಕ್ಯ 
ುರೇವಿಯಂದು ಇರಬೇಕು. ನಯನಾನಂದದಾಯಕವಾದೀ ಶಿಲ್ಪವು ವು ಅಲ್ಲಲ್ಲಿ ಭಿನ್ನ ವಾಗಿದ್ದ ರೂ, 
ಶಿಲ್ಪದ ಮೇಲ್ಭಾಗವು ಕಲಾವಿದನ ಕಲ್ಪನಾ ಕೌಶಲವನ್ನು ಸಾಕಷ್ಟು ತೋರಿಸುತ್ತದೆ. 


17 op. cit., p. 63 


ಪಟ್ಟಣಂ ಪಟ್ಟದ ಕಿಸುವೊಳಲ ಚೆಲ್ವದೆಂತೆಂದೊಡೆ 


ಕುನ್ನಳದೇಶಕಾನ್ತೆಯ ಲಲಾಟದವೊಲ್ಲಿಸುಕಾಡು ನಾಡುಚೆ 

ಲ್ವಂ ತಳೆದೊಪ್ಪಿ ರಂಜಿಸುಗಮಂತದರೊಳು ರತ್ನೋದ ಸಪಟ್ಟಮೆಂ 
ಬಂತಿರೆ ` ಪಟ್ಟಣಂಕಿಸುವೊಳಲು ಸಲೆ ಶೋಭಿ ನಿಸುತಿಕು ರ್ಯಮಾಪುರೋ 
ಪಾಂತಮನೆಯ್ದೆ ಬಂಣಿಪೊಡೆ ವಾಸುಗಿಯುಂ ತೆರೆಯು ನಿರಂತರಂ ॥ 


ನೃಗನಹುಶನಳಪುರೂರವ 

ಸಗರಾದಿನೃಪರ್ಗ್ಗೆ ಪಟ್ಟವರ್ಧನನಿಳಯಂ 
ಜಗದೊಳೆನಲು ಕಿ ಕಿಸುವೊಳಲಿಂ 

ಮಿಗಿಲಿಸಿಸುವ ಕ್ಷೆ.ತ್ರಮೊಳವೆಧಾತ್ಮ್ರೀತಳದೊಳು ॥ 


ಬಳಸಿದ ನಂದನಾವಳಿಗಳಿಂ ತಿಳಿದೊಪ್ಪು ವ ಪೂಗೊಳಗಳಿಂ 
ಮಳಹರಿಯೆಂಬ ಪುಣ್ಯನದಿಯಿಂ ಬಳೆದೊಪ್ಪುವ ಕೆಯ್ವೊಲಂಗಳಿಂ 
ಕಳಮವನಂಗಳಿಂದುಲಿವ ಕೋಕಿಳಕೀರಚಕೋರಸಾರಿಕಾ 
ಕುಳಕಳಹಂಸೆಯಿಂ ಕಿಸುವೊಳಲ್ಕರಮೊಪ್ಪುಗುಮೆಂತು ನೋರ್ಪಡಂ ॥ 


ಭವಭವನಂಗಳಿನಂಬುಜ 
ಭವಭವನಂಗಳಿನನೂನನವದೇವತನೂ 
ಭವಭವನಂಗಳಿನೇನುದು 

ಭವಭವನಮೊಸುರಿಗೆ ಕಿಸುವೊಳಲು: ವಸುಮತಿಯೊಳು I 


44 1 ಈ ಟಾ ಗ ಆಜ 


ಬಿ. ವಸಂತ ಶೆಟ್ಟಿ 


ಮಧ್ಯಯುಗೀನ ಬಾರಕೂರಿನ ಪೌ ಪೌರಾಡಳಿತದಲ್ಲಿ 


ಅರಬೀ ಸಮುದ್ರದ ಕರಾವಳಿಯಲ್ಲಿ ಸೀತಾನದಿಯ ದಂಡೆಯ ಮೇಲೆ ಇರುವ ಬಾರಕೂರು ದಕ್ಷಿ 
ಕನ್ನಡ ಜಿಲ್ಲೆಯ ಉಡುಪಿ ತಾಲೂಕಿಗೆ ಸೇರಿದೆ. ಇತಿಹಾಸ ಕಾಲದ ದಲ್ಲಿ ಬಾರಕೂರು ದೊಡ್ಡ ಕ 
ವಾಗಿದ್ದು, ಹಂಗರ ಕಟ್ಟೆಯ ಬಂದರದ ತನಕವೂ ವಿಸ್ತರಿಸಿತ್ತು. ಇತಿಹಾಸದ ಕಾಲಚಕ್ರಕ್ಕೆ ಸಿಲುಕಿ ನಶಿಸಿ 
ಹೋಗಿ ಇಂದು ಸಂಪೂರ್ಣ ಹಾಳು ಬಿದ್ದಿರುವ ಬಾರಕೂರು ಸುಮಾರು ಆರು ಶತಮಾನಗಳ ವರೆಗೆ 
ತುಳುನಾಡಿನ ರಾಜಕೀಯ ಜೋ ಮೆರೆದ ನಗರ. 


ಹನ್ನೆರಡನೆಯ ಶತಮಾನದವರೆಗೆ ಕೇವಲ ಬಂದರು ಹಾಗೂ ವ್ಯಾಪಾರೀ ಕೇಂದ್ರವಾಗಿ ಪ್ರಸಿದ್ಧಿ 
ಪಡೆದ ಬಾರಕೂರು, ಹನ್ನೆರಡ ಈ ಮತ್ತು ಹದಿಮೂರನೇ ಶತಮಾನಗಳಲ್ಲಿ ಆಳುಪರ :ರಾಜ ಧಾನಿಯಾಗಿ 


ಮೆರೆಯಿತು. ಹೊಯ್ಸಳರ ಸಾಮ್ರಾಜ್ಯ ವಿಸ್ತರಿಸಲ್ಪಟ್ಟಾಗ ಅದರ ಅಂಗವಾಗಿ ಮಾರ್ಪಟ್ಟ ಬಾರಕೂರು 
ವಿಜಯನಗರದ ಉದಯದೊಂದಿಗೆ ಸುಮಾರು ಕಾಪು ವಿನಿಂದ ಭಟ್ಕಳದ ವರೆಗೆ ವಿಸ್ತ ರಿಸಿದ್ದ "ಬಾರಕೂರು 
ರಾಜ್ಯ'ವಾಗಿ ಮಾರ್ಪಟ್ಟು ವಿಜಯನಗರ ಸಾಮ್ರಾಟನಿಂದ ನೇಮಿ ಸಲ್ಪಡುತ್ತಿದ್ದ ಪ್ರಾಂತಾಧಿಕಾರಿಗಳಿಂದ 
ಆಳಲ್ಪಡುತ್ತಿತ್ತು. ವಿಜಯನಗರದ ಅಳಿವುಗಾಲ ಪ್ರಾರಂಭವಾದಾಗ “ಅಮರ "ಮಾಗಣಿ' ಯಾಗಿ ಇಕ್ಕೇರಿ 
ಯವರ ಕೈಸೇರಿದ ಬಾರಕೂರು ತನ ಪ್ರಾಮುಖ್ಯ ಯನ್ನು ಕಳೆದುಕೊಂಡಿತೆನ್ನ ಬಹುದು. ಕೆಳದಿ 

ಪತ ಲ್ತಾನನ ವಶವಾದ ಬಾರಕೂರು ನಂತರ ಬ್ರಿಟಿಷರ ಕೈ ಸೇರಿಸಾ ಿತಂತ್ರ್ಯದ 


ದ್‌ 3 -- 

ರಾಜ, ದ ಎಪ್‌) ನೆಂತರ ಭಿ ೧ 
ಅ 
Ss 


೮ 
೦ತ್ರ ಭಾರತದ ಒಂದು ಹಳ್ಳಿ ಯಾಗಿ ಮಾರ್ಪ ಟ್ವಿತು. 


ತೌ ಕೌಲ ೧ ತ್ಯಾ 2 ಇಸ ತ ವೆ ಷು 
ಮಧ್ಯಯುಗವಲ್ಲಿ ರಾಜಧಾನಿಯಾಗಿ ಮೆರೆದ ಬಾರಕೂರು ಪಟ್ಟಣ ಸುಮಾರು ಹತ್ತೊಂಬತ್ತು ಮೈಲು 


ಆ ್‌ಿ ಆ & 
ಗಳ ಸುತ್ತಳತೆಯುಳ್ಳದ್ದಾಗಿದು ಉತ್ತಮ ನಗರಾಡಳಿತ ವ್ಯವಸ್ತೆಯನ್ನು ಹೊಂದಿತ್ತು. ನಗರದ ಆಡಳಿತ 
ಕ್ಯ ು ಟು ಅ ೪ 
Ls p ಭೆ ಎಷೆ ಮುಗ೧ರುಕೇ 
ಸುಲಭವಾಗುವಂತೆ ಬಾರಕೂರನ್ನು ಕೋಟೆಕೇರಿ ಮಣಿಗಾರಕೇರಿ, ಎರಡುಕೇರಿ, ಮೂರುಕೇರಿ 


ಫ್ರಾ ಇಗ — 2 ೧ 8. ಎರ ತ್ತು 
ಚೌಳಿಕೇರಿ, ಪಟಿಸಾಲಕೇರಿ, ಭಂಡಾರಕೇರಿ. ಹೊಸಕೇರಿ, ಬಳೆಗಾರಕೇರಿ ಮತ್ತು ರಂಗನಕೇರಿ ಎಂಬ ಹತ್ತು 
ಗಂ ನಿ | “ನೌ 

ಕೇರಿಗಳನ್ನಾಗಿ ವಿಭಾಗಿಸಲಾಗಿಕ್ತಿ. ಹನ್ನೊಂದನೇ ಶತಮಾನದ ಒಂದು ಶಾಸನದಲ್ಲಿ ಇಂತಹ ವ್ಯವಸ್ಥೆ ಗೆ 

್ರ ುಲ್ರೇಖವಿದ್ದ ರೂ ಇದಕ್ಕಿಂತಲೂ ಬಹಳ ಮೊ ದಲಿನಿಂದಲೇ ಕೇರಿಗಳ ವ್ಯವಸ್ಥ ಜಾರಿಯಲ್ಲಿದಿ ್ವರಬೇಕು. 
ಕೋಟೆಕೇರಿ ಎಂಬ ಪ ಪ್ರದೇಶವು ಆಳುಪರ ಕೋಟೆಯಿದ್ದ ಸ್ಥಳವಾಗಿದ್ದು ಆಳುಪರ ಸುವ್ಯವಸ್ಥಿತ ಆಡಳಿತ 

ಊಹಿಸಬಹುದು. ತುಳುನಾಡಿನ 

ವೃವಸೆ ಜಾರಿಯಲಿತ್ರೆಂಬುದೂ ಗಮನಾರ್ಹ 


ಜಾರಿಗೆ ಬಂದಾಗಲೇ ಈ ಕೇರಿಗಳ ಕ್ರಮ ಜಾರಿಗೆ ಬಂದಿತೆಂದು $ 
ಇನ್ನೊ ದು ಪಟ್ಟ ವಾಗಿದ್ದ ಬಸರೂರಿನಲಿ ಇಂತಹದೇ ವ್ಯವಸ್ಥಿ 


1 South Indian Inscriptions, VI], No. 314. 


೭೦ ಮಾನವಿಕ ಕರ್ಣಾಟಕ 


ಬಾರಕೂರು ನಗರವನ್ನು ಹತ್ತುಕೇರಿಗಳಾಗಿ ವಿಂಗಡಿಸಿ ಅವುಗಳಿಗೆ ನಗರಾಡಳಿತದಲ್ಲಿ ಪ್ರಾತಿನಿಧ್ಯ 
ಕೊಟ್ಟುದನ್ನು ಹಾಗೂ ನಖರ, ಸೆಟ್ಟಿಗಾರ, ಹಂಜಮಾನ ಮುಂತಾದ ವರ್ತಕ ಸಂಘಗಳು ಬಾರಕೂರು ' 
ನಗರದ ಆಡಳಿತದಲ್ಲಿ ವಹಿಸುತ್ತಿದ್ದ ಪಾತ್ರ ಮತ್ತು ಈ ಸಂಘಗಳಿಗಿದ್ದ ಹಕ್ಕುಬಾಧ್ಯತೆಗಳನ್ನು ವೀಕ್ಷಿಸಿದಾಗ 
ಬಾರಕೂರಿನ ಪೌರಾಡಳಿತದಲ್ಲಿ ಒಂದು ರೀತಿಯ ಪ್ರಜಾಪ್ರಭುತ್ವದ ತತ್ವ ಪ್ರಚಲಿತವಿತ್ತೆ ಟುದು. ವಿದಿತ 
ವಾಗುತ್ತದೆ. 
1೫20ನ ; ಒಂದೊಂದು ಭಾಗದಲ್ಲಿ ತಮ್ಮದೇ ಆದ ಉದ್ಯೋಗವನ್ನು ಪಾಲಿಸಿಕೊಂಡು : 
ಬರುವ ಒಂದೊಂದು ಪಂಗಡ ವಾಸವಾಗಿದ್ದು ದರಿಂದಲೇ ಆ ಪ್ರದೇಶಕ್ಕೆ ಅವರದೇ ಹೆಸರನ್ನಿಟ್ಟು 
ಒಂದು ಕೇರಿಯನ್ನಾಗಿ ವಿಭಾಗಿಸಿದ್ದಿ ರಬಹುದು. “ಲ ವು ಕೇರಿಗಳಿಗಿರುವ ಹೆಸಿರುಗಳೂ ಇದನ್ನೇ ಸೂಚಿ 
ಸುತ್ತವೆ. ಮಣಿಸ ರಕುಗಳ ತಯಾರಕರು ಹಾಗೂ ಮಾರಾಟಗಾರರದ್ದು ಮಣಿಗಾರಕೇರಿಯಾದರೆ, 
ಬಳೆಗಾರರದ್ದು ಬಳೆಗಾರಕೇರಿಯೆಂದಾಯಿತು (ಕೆಲವು ಕೇರಿಗಳು ಮಾತ್ರ. ಇದಕ್ಕೆ ಅಪವಾದಗಳಾಗ 
ಬಹುದು.) ಆದರಿಂದ ಆ ಕೇರಿಗಳ ಜನರ ಕ್ರಮನಿಯಮಗಳೂ ಬೇರೆ ಬೇರೆ ಇದ್ದು ಪ್ರತಿಯೊಂದು 
ಕೇರಿಗೂ ಅದರದೇ ಆದ ಕಟ್ಟುಕಟ್ಟಳೆಗಳೂ ಇದ್ದುದು ಸಹಜ.ಶ ಈ ಎಲ್ಲಾ ಕೇರಿಗಳಿಗೂ ಸಭೆಯಲ್ಲಿ ' 
ಪ್ರಾತಿನಿಧ್ಯ ಇದ್ದಿತೆಂದು ಶಾಸನಗಳಿಂದ ತಿಳಿದು "ಬರುತ್ತ ದಾದ್ದರಿಂದ ಈ 'ಕೇರಿಗಳಲ್ಲಿನ ಬೇರೆ ಬೇರೆ 
ಪಂಗಡಗಳವರಿಗೆ ಪ್ರಾತಿನಿಧ್ಯವಿದ್ದಿ ತೆಂದು ನಾವು ತಿಳಿಯಬಹುದು. ಆದ್ದ ರಿಂದ ಸಾಮಾನ್ಯ ಮನುಷ್ಯ ನಿಗೂ ' 
ತನ್ನ > ಪ್ರಾಯಶಃ ಆರಿಸಿ ಬಂದ ಪ ಪ್ರತಿನಿಧಿಯ ಮೂಲಕ ಆಡಳಿತದಲ್ಲಿ ಪಾಲ್ಗೊಂಡಂತಾಗುತ್ತಿ ತ್ಪು. 

ಪ್ರತಿನಿಧಿಗಳ ಮೂಲಕ ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದು ಕೇರಿಯ ಜನರಿಗೆ ಸಾಧ್ಯವಿತ್ತು, 


ವ್ಯಾಪಾರೀ ಹಾಗೂ ಇನ್ನಿತರ ಸಂಘಗಳಿಗೂ ಪೌರಾಡಳಿತದಲ್ಲಿ ಪ್ರಾತಿನಿಧ್ಯವಿತ್ತೆಂಬುದು ಕೆಲವು 
ಶಾಸನಗಳಿಂದ ತಿಳಿದುಬರುತ್ತದೆ. ವ್ಯಾಪಾರೀ ಸಂಘಗಳ ಪೈಕಿ ಸೆಟ್ಟಿಕಾರರು, ನಖರ ಮತ್ತು ಹಂಜಮಾನರು 
ಪ್ರಮುಖರಾಗಿದ್ದರು. ಮೊದಲಿನ ಎರಡು ಸಂಘಗಳವರು ಮೂಲತಃ ತುಳುನಾಡಿನವರೇ ಆಗಿದ್ದು. 
ಸೆಟ್ಟಿಕಾರರು ಸ್ವ ದೇಶೀ ಸರಕುಗಳನ್ನೂ, ನಖರದವರು ವಿದೇಶೀ ಸರಕುಗಳನ್ನೂ ಮಾರುವದರಿದ್ದಿರ ` 
ಬಹುದು. ಹತ್ತು ಕೇರಿಗಳಲ್ಲಿ ನೆಲೆಸಿದ. ಬೇರೆ ಬೇರೆ ಸ್ವದೇಶಿ ವ್ಯಾಪಾರಸ್ಥ ಪ್ರತಿನಿಧಿಗಳಾಗಿ ಸೆಟ್ಟಿ ಕಾರರು £ 
ಪೌರಾಡಳಿತದಲ್ಲಿ ಭಾಗವಹಿ ಸುತ್ತಿದ್ದಿರ ಬಹುದೆಂಬುದಕ್ಕೆ ಶಾಸನಗಳಲ್ಲಿ ಬರುವ ಉಟ. ಹತ್ತು 
ಕೇರಿಯ ಹದಿನಾರು ಮಂದಿ ಸೆಟ್ಟಿಕಾರರು”, “ಮೂರು ಕರಿಯ ಮೂವರು ಸೆಟ್ಟಿ ಕಾರರು”5 ಮುಂತಾದ 
mel ಪುಷ್ಠಿಯನ್ನೀಯುತ್ತವೆ. ಈ ಸೆಟ್ಟಿಕಾರರು ಆ ಸಂಸೆ ಗಳ ಮುಖ್ಯ ಸ್ವರಿರಬೇಕೆಂಬುದು ' 
ಡಾ. ಪಿ. ಗುರುರಾಜ ಭಟ್ಟರ ಅಭಿಪ್ರಾಯ.$ ಅಂತ್ಯ ಈ ಸೆಟ್ಟಿಕಾರರಿಗೆ ಪೌರಾಡಳಿತದಲ್ಲಿ ಪ್ರಾತಿನಿಧ್ಯ ೫ 
ವಿದ್ದಿ Ko: ವ್ಯಕ್ತವಾಗುತ್ತದೆ. || 


ಏರಜಮಾನ: ಸಂಘವು ಪರ್ಸಿಯಾ ದೇಶದ ಮುಸ್ಲಿಂ ವರ್ತಕರ ಸಂಘವೆಂಡು ಈಗಾಗಲೇ ೫ 


ವಿದ್ವಾಂಸರು ಸಿದ್ದಪಡಿಸಿದ್ದಾರೆ.? ವರ್ತಕ ವೃತ್ತಿಯನ್ನು ಹಿಡಿದು ಭಾರತಕ್ಕೆ ಬಂದು ಕರಾವಳಿ ಪ್ರದೇಶ | 


33 Gururaja Bhat. The Historic city of Barakuru of 
Tulunadu. (Article in Silver Jubilee Souveneir of National 
Junior College, Barakuru) 

85.1 TL, ೪೫01, 11. 36%. | 

4 ಕೋ. ವೈ. ರಮೇಶ, ತುಳುನಾಡಿನ ಇತಿಹಾಸ, (ಗೋವಿಂದ ಪೈ ಸ್ಮಾರಕ ಸಂಶೋಧನಾ ' 
ಕೇಂದ್ರ, ೧೯೬೮) ಪ್ರ. ೭೦ 


5$. 1. 1, VI, No. 350 & 312, 340. ವ 


6 Gururaj Bhat: Studies in Tuluva History and Culture 1 
8118100೯ 1975) p. 173. 4 
7 ರಮೇಶ, ಕೋ.ವೈ. ಮತ್ತು. Gururaja Bhat ಇವರ ಗ್ರಂಥಗಳಲ್ಲಿ ಕ್ರಮ p 
ಪು. ೭೦ ಮತ್ತು pp 214 ff | 


ಮಧ್ಯಯುಗೀನ ಬಾರಕೂರಿನ ಪೌರಾಡಳಿತದಲ್ಲಿ ಜನತಾ ಪ್ರಾತಿನಿಧ್ಯ ೭೧ 
ದಲ್ಲಿ ಅಲ್ಲಲ್ಲಿ ನೆಲೆಸಿದ ಈ ವ್ಹಾ ್ಯಪಾರಿಗಳ ಪಾಳೆಯಗಳು ಇಲ್ಲಿನ ರಾಜರಿಂದಲೂ ವಿಶೇಷ ಸೌಲಭ್ಯ ಗಳನ್ನು 
ಪಡೆದುಕೊಂಡಿದ ವು. ಅಂತೆಯೇ ವ್ಯಾಪಾರೀ ಕೇಂದ್ರವಾದ ಬಾರಕೂರಿನಲ್ಲಿಯೂ ಇವರ ಪ್ರಾಬಃ 
ವಿದ್ಧಿ ತೆಂಬುದು "ಅಲ್ಲಿನ ಶಾಸ ಸನಗಳಿಂದ ವಿದಿತವಾಗುತ್ತದೆ. ಪೌರಾಡಳಿತದಲ್ಲಿ ಹಂಜಮಾನ ಸಂಘಕ್ಕೆ 
& ಬೇರ ವ್ಯಾಪಾರೀ ಸಂಘಗಳ ಹಾಗೆಯೇ ಸಾ ನ್ಲಿನಮಾನ, ಪ ಪ್ರಾತಿನಿಧ್ಯ ಹಾಗೂ ಅಧಿಕಾರವಿದ್ದು ದುವಿ 
ನಗರದ ಎರಡನೆ ಬುಕ [ರಾಯನ ಕಾಲದ ಬಾರಕೂರಿನ ಒಂದು ಶಾಸನದಿಂದ ತಿಳಿಯುತ್ತದೆ. “8 


ಯಾವ ಜ್ಯ ವ್ಯಾಪಾರಸ್ಥರು ಹೆಚ್ಚು ಸಂಖ್ಯೆ ಂಿರಲಿ ಲಿಲ್ಲವೋ ಅಲ್ಲಿ "ಹಲರು' ಪ್ರಮುಖ 
ಪ್ರತಿನಿಧಿಗಳಾಗಿದ್ದಿ ರಬೇಕ ಬೇರೆ ಕೇ ರಿಗಳಲಳೂ "ಹಲ ಪ್ರತಿನಿಧಿಗಳಾಗಿದ್ದು ಪುರಸಭೆಯ ಸದಸ್ಯ 
ರಾಗಿದ್ದಿರಬೇಕು. "ಹತ್ತು ಯ ಹಲರು' ಮತ್ತು “ಚೌಳಿಕೇರಿಯ ಐವರು ಹಲರು' ಎಂಬ ಉಲ್ಲೇಖ 
ಗಳು ಶಾಸನಗಳಲ್ಲಿ ಕಂಡು ಬರುತ್ತವೆ.9 ಚೌಳಿಕೇರಿಯ ಹಲರು ಹಾಗೂ ಮೂರು ಕೇರಿಯ ಸೆಟ್ಟಿಕಾರ 
ರರೊಳಗೆ ವ್ಯಾಪಾರಕ್ಕೆ ಸಂಬಂಧಿಸಿ ಬಲವಾದ ಭಿನ್ನಾ ಭಿಪ್ರಾಯ ಬಂದುದು ಮೂಡುಕೇರಿಯ ಒಂದು 
ಶಾಸನದಿಂದ ತಿಳಿಯುತ್ತದೆ. 10 ಇಲ್ಲಿ ಎರಡು ಕೇರಿಗಳ ಸೆಟ್ಟಿ ಕ್ಬಿಕಾರರೊಳಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟ 
ಭನ್ನಾಭಿಪ್ರಾಯ ಹುಟ್ಟುವ ಬದಲು ಚೌಳಿಕೇರಿಯ ಹಲರು ಹಾಗೂ ಮೂರುಕೇರಿಯ ಟ್ಟಿ ಕಾರಕೊಳಗೆ 
ಭಿನ್ನಾಭಿಪ್ರಾಯ ಹುಟ್ಟಿ ದುದು ಗಮನಾರ್ಹ. ಚೌಳಿಕೇರಿಯಲ್ಲಿ ಸೆಟ್ಟಿ ತ್ವಿಕಾರರು ಇದ್ದರೂ ಸಹ ಹಲರೇ 
ಆ ಕೇರಿಯಲ್ಲಿ ಪ್ರಮುಖರಾಗಿದ್ದಿ ರಬೇಕೆಂದು ಊಹಿಸಬಹುದೇನೋ. ಆದರೆ ಸೆಟ್ಟಿಕಾರರು ಹಾಗೂ 
ಇನ್ನಿತರ ವಾ ್ಯಪಾರೀ ಸಂಘಗಳ ಪ್ರತಿನಿಧಿಗಳಿದ್ದಾ ಗಲೂ, ಅಲ್ಲಿಂದಲೂ "ಹಲರು' ಪಂಗೆ ಆರಿಸಲ್ಪಡು 
ತ್ತಿದ್ದಿರಬೇಕು. (ವ್ಯಾಪಾರೀ ಸಂಘಗಳ ಪ್ರತಿನಿಧಿಗಳಿದ್ದಲ್ಲಿ ಆ ಕೇರಿಯಿಂದ ಪುರಸಭೆಗೆ ಆರಿಸಲ್ಪಡುವ 
ಹಲ ರ ಸ ಸಂಖ್ಯೆ ಕಡಿಮೆಯಿದಿ ೨ ರಬಹುದು.) ಇಲ್ಲವಾದಲ್ಲಿ “ಹತ್ತು ಕೇರಿಯ ಹಲರು” ಎಂಬ ಉಲ್ಲೇಖ 
ಸನದಲ್ಲಿ ಬರುತ್ತಿದ್ದಿಲ್ಲ. "೧೪೦೭ರಲ್ಲಿ ಮಹಾಬಲದೇವ ಒಡೆಯನನ್ನು ಗಾದಿಯಿಂದ ಕೆಳಗಿಳಿಸುವಲ್ಲಿ 
ಟ್ರ ಹೇ ಲರು ಪ್ರಮುಖ ಪಾತ್ರವನ್ನು ವಹಿಸಿದುದು ಒಂದು ಶಾಸನದಿಂದ ತಿಳಿದುಬರುತ್ತದೆ.11 
ಅಂತೂ ಹತ್ತು ಕೇರಿಗಳ ಪ್ರತಿನಿಧಿಗಳಾಗಿ ಹಲರು 1. ತದಲ್ಲಿ ಪ್ರಮುಖ ಪಾತ್ರವಹಿಸುತ್ತಿ ದ್ದು ದನ್ನು 
ಗಮನಿಸಿದಾಗ ಕೇವಲ ವ್ಯಾಪಾರೀ ಸಂಘಗಳಲ್ಲದೆ ಹತ್ತು ಕೇರಿಯ ಜನರಿಗೂ ಪ್ರಾತಿನಿಧ್ಯ ಇತ್ತೆಂದು 
ತಿಳಿಯಬಹುದು. 


ಅಂತೆಯೇ ಕೋಲು ಬಳಿ ಸಂಘವು ((ಕೋಲಬಳಿ ವೀರ ಪರಿವಾರ') ಸೇನಾನಿಗಳ ಸಂಘವಾಗಿದ್ದು 
ಅವರೂ ಸಹ ವ್ಯಾಪಾರೀ ಸಂಘಗಳೊಂದಿಗೆ ಪೌರಾಡಳಿತದಲ್ಲಿ ಪ ಮುಖ ಪಾತ್ರ ವಹಿಸುತ್ತಿದ್ದ ರೆಂಬುದು 
ವಿದ್ವಾಂಸರ ಅಭಿಪಾ ಯ. 12 ಕಾರಿಸ | ಸೈನಿಕರಿಗೂ ಸಾಕಷ್ಟು ಪಾ ತಿನಿಧ್ಯ ಸಿಕ್ಕಂತಾಯಿತು. 
ಅವರು ಮಾತ್ರವಲ್ಲದೆ “ಎಳಮೆ' ಮತ್ತು "ಪರಿವಾರ ಗಳವರೂ ಪೌರಾಡಳಿ ತದಲ್ಲಿ ಪ್ರಮುಖ ಪಾತ್ರ 
ವಹಿಸುತ್ತಿದ್ದರು. 
ಹೀಗೆ ಸಮಾಜದ ವಿವಿಧ ಭಾಗಗಳಿಂದ (ಆರಿಸಿ?) ಬಂದ ಸದಸ್ಯರನ್ನೊಳಗೊಂಡ ಪುರಸಭೆಗೆ 
ಸ್ವಾನಪತಿ' ಅಧ್ಯಕ್ಷನಾಗಿದ್ದು. ಅವನ ಅಧಿಕಾರ ಮತ್ತು ಆಡಳಿತೆಯಲ್ಲಿ ಹಾಗೂ ಸಮಾಜದ ಹಿತರಕ್ಷಣೆ 
ಮಾಡುವಲ್ಲಿ ಅವನ ಪಾತ್ರ ಎಷ್ಟಿತ್ತೆಂಬುದು ಕಿ.ಶ. ೧೪೦೭ರ ಒಂದು ಶಾಸನದಿಂದ ಸ್ಪಷ್ಟವಾಗುತ್ತದೆ. 
ಬಾರಕೂರಿನ ರಾಜ್ಯಪಾಲನಾಗಿದ್ದ ಮಹಾಬಳದೇವ ಒಡೆಯನು ಯಾವುದೋ ಕಾರಣಕ್ಕಾ ಗಿರ Hp 
ಪಟ್ಟಣ ಬಾರಕೂರಿನ ಕೇರಿಯ ನಖರ, ಹಂಜಮಾನ ಮುಂತಾದ ವರ್ತಕ ಸಂಘಗಳ ಸೆಟ್ಟಿತನದ 


NT RT 


Sica salads ANS 


NT 


8S. Kk 111. No. 173 
9 Ibid., Nos. 314 and 340 
10 1014., No, 309. ಸ 
11 Suryanath Kamath: Tuluva province under Vijayanagara 
(Paper presented in Hampi Seminar on 11೩78088818) 
12 ರಮೇಶ, ಕೋ. ವೈ. ರವರ ಗ್ರಂಥ, ಪು. ೭೦ 


ಐ ಇಟ್ಟ ತಡಿ 
ಗ್‌ 


೭೨ ಮಾನವಿಕ ಕರ್ಣಾಟಕ 


`ಅನ್ಯಮಾನ ಸಮಯ ಸಂಕೇತ'ಗಳನ್ನು ತೆಗೆದುಹಾಕಿದ್ದನು. ಈ ವರ್ತನೆಯು ನ್ಯಾಯಸಮ ಒತವಲ್ಲವೆಂದು 
ಆಗ ಹತ್ತು ಕೇರಿಯ ಸ್ಥಾನಪತಿಯಾಗಿದ್ದ ಚಿಕ್ಕಣ್ಣನು ಮಹಾರಾಜ ಎರಡನೆಯ ಬುಕ್ಕರಾಯನಲ್ಲಿ ' 
ಮೊರೆಯಿಡಲು ರಾಯನು ಗೋವೆಯ ರಾಜ್ಯ  ಪಾಲನಾಗಿದ್ದ ಬಾಚಣ್ಣನು ಬಾರಕೂರಿಗೆ ಹೋಗಿ ' 
ವಿಚಾರಣೆ ನಡೆಸುವಂತೆ ಆಜ್ಞಾಪಿಸಿದನು. ವಚಾರಣೆಯನಂತರ ಮಹಾಬಳದೇವನ ವರ್ತನೆಯು 

ನ್ಯಾಯವಾದುದಲ್ಲ ಎಂದು ತಿಳಿ ಳಿದ ಬಾಚಣ್ಣನು ತೊಂದರೆಗೆ ಈಡಾಗಿದ್ದ ನಖರ, ಹಂಜಮಾನ ಮುಂತಾದ | 
ವರ್ತಕರ ಸಂಘದವರಿಗೆ ಸಲ್ಲಬೇಕಾದ ಸ್ಥಾನಮಾನಗಳನ್ನು ಪುನಃ ಅವರ ಸ್ವಾಧೀನಪಡಿಸಿ ಅವರು : | 
ಅನುಭವಿಸಿದ ಕಷ್ಟನಷ್ಟಗಳಿಗೆ ಪರಿಹಾರವಾಗಿ ಭೂಮಿ ದಾನವನ್ನು ಕೊಟ್ಟ ತೊಂಡು ಮೇಲೆ ಹೇಳಿದ | 
ಶಾಸನದಿಂದ ಶೀದು ಬರುತ್ತದೆ.13 ಇದರಿಂದ ಬಾರಕೂರಿನ ಜನತೆಗೆ ಆಡಳಿತದ ಮೇಲಿದ್ದ ಹತೋಟಿ, ' 
ಹಾಗೂ ಹಕ್ಕು ಬಾಧ್ಯತೆ ತಿಳಿಯುತ್ತದಲ್ಲದೆ, ಸಾಮ್ರಾಟನಿಂದಲೇ ನೇಮಿಸಲ್ಪಟ್ಟ ರಾಜ್ಯಪಾಲನ ವಿರುದ್ಧ k 
ಸಾಮ್ರಾ ಟನಿಗೇ ದೂರನ್ನು ನೀಡಿ ರಾಜ್ಯಪಾಲನನ್ನು ಕೆಳಗಿಳಿಸುವಷ್ಟು ಸಾಮರ್ಥ್ಯ. ಪುರಜನರಿಗಿತ್ತು 4 
ಮತ್ತು ಆ ಸಭೆಯ ಹಕ್ಕನ್ನು ಯಾರೂ ಕಸಿದುಕೊಳ್ಳು ಪಂತಿರಲಿಲ್ಲವೆಂಬುದು ವಿದಿತವಾಗುತ್ತದೆ. ' 
ರಾಜ್ಯಪಾಲರಿಗೆ ಡಲ. ವಿಷಯದಲ್ಲಿ ಪರಿಸಿಮಿತ 'ಅಧಿಕಾರ " ಎಂದಿಗೂ ಇರಲಿಲ್ಲ ಮತ್ತು 
ಅಂತಹ ಅತ್ಯಗತ್ಯ ಪರಿಸ್ಥಿತಿಯಲ್ಲಿ ಮಾತ್ರ ರಾಜ್ಯಪಾಲರು ಪೌರಾಡಳಿತದಲ್ಲಿ ಕೈಹಾಕುತ್ತಿದ್ದರು.34 3 
ಆದ್ದರಿಂದ ಬಾರಕೂರಿನ LE (ಜನರಿಂದಲೇ ಆರಿಸಲ್ಲಟ್ಟು) ಜನರ ಹಿತಕ್ಕಾ ಗಿ ದುಡಿಯುತ್ತಿದ್ದ 
ಜನತಾ ಪ್ರತಿನಿಧಿಗಳ ಕ್ರೈ ಯಲ್ಲಿ ಇತ್ತೆಂಬುದು ಸ್ಪಷ್ಟವಾಗುತ್ತ ದೆ. ಕ 


13 ಅದೇ, ಪು. ೮೬, ೮೭ 
ತ ಗಿ Bhat ರವರ ಗ್ರಂಥ, p. 175. 


ಪಾ ಗಗ ಎ. ad 


A ಅಟ್ಟ 


ಪುಸ್ತಕಲೋಕ 


ಭಾರತದಲ್ಲಿ ಆರ್ಥಿಕ ವ್ಯವಸ್ಥೆ ; ಲೇ. ಡಾ: ಟಿ. ಕೆ. ಮೇಟಿ ಮತ್ತು ಇತರರು ; 
ಪ್ರ: ಕನ್ನಡ ಅಧ್ಯಯನ ಪೀಠ, ಪಠ್ಮಪುಸ್ತಕ ನಿರ್ದೇಶನಾಲಯ, ಕರ್ನಾಟಕ ವಿಶ್ವವಿದ್ಯಾ ನಿಲಯ, 


ಧಾರವಾಡ (೧೯೭೫). ೯ 


ಭಾರತದಲ್ಲಿ ಆರ್ಥಿಕ ವ್ಯವಸ್ಥೆ ಎಂಬ ಈ ಗ್ರಂಥವನ್ನು ಪಿ.ಯು.ಸಿ. ಎರಡನೆಯ ವರ್ಷದ ಪಠ್ಯಕ್ರಮಕ್ಕೆ 
ಅನುಗುಣವಾಗಿ ರಚಿಸಲಾಗಿದೆ. ಭಾರತದ ಆರ್ಥಿಕ ವ್ಯವಸ್ಥೆ K ನೈಸರ್ಗಿಕ ಸಂಪನ್ಮೂಲಗಳು, ಭಾರತದಲ್ಲಿ 
ಆರ್ಥಿಕ ಯೋಜನೆ, ಕೃಷಿಯ ಅಭಿವೃದ್ಧಿ, ಔದ್ಯೋಗಿಕ ಅಭಿವೃದಿ ಔದ್ಯೋಗಿಕ ಶ್ರಮ, ಸಾರಿಗೆ ವ್ಯವಸ್ಥೆ, 
ವಿದೇಶಿವಾಣಿಜ್ಯ, ಭಾರತದ ಬ್ಯಾಂಕು ವ್ಯವಸ್ಥೆ ಮತ್ತು ಸರಕಾರದ ಹಣಕಾಸು-ಇವು ಈ ಪುಸ್ತಕಡಲಿ 
ನಿರೂಪಿಸಲ್ಪಟ್ಟಿವೆ. 


ಭಾರತದ ಆರ್ಥಿಕತೆಯ ಪರಿಚಯ ಮಾಡಿಕೊಡುವ ಯಾವ ಪುಸ್ತಕವಾದರೂ ಅದು ಆದಷ್ಟು 
ಇತ್ತೀಚಿನ ಬೆಳವಣಿಗೆ ಮತ್ತು ಅಂಕಿಅಂಶಗಳನ್ನು ಒಳಗೊಂಡಿರುವುದು ಅತ್ಯಗತ್ಯ. ಈ ದೃಷ್ಟಿಯಿಂದ 
ನೋಡಿದರೆ ಈ ಪುಸ್ತಕ ಬಹಳ ಹಿಂದಿದೆ ಎಂದು ಹೇಳಬಹುದು. ಪುಸ್ತಕದ ಪ್ರಕಟಣೆ 1975ರಲ್ಲಿ 
ಆಗಿದ್ದರೂ ಐದನೆಯ ಯೋಜನೆಯ ಕರಡಿನಲ್ಲಿರುವ ಆರ್ಥಿಕ ಅಂಕಿಅಂಶಗಳು ಇದರಲ್ಲಿ ಇಲ್ಲ. ಐದನೆಯ 
ಕರಡು ಯೋಜನೆಯನ್ನು ಗಣನೆಗೆ ತೆಗೆದುಕೊಂಡಿದ್ದರೆ, ನಾಲ್ಕನೆಯ ಯೋಜನೆಯಲ್ಲಿ (1964-74) 
ವಿವಿಧ ಆರ್ಥಿಕ ಕ್ಷೇತ್ರಗಳಲ್ಲಿ ಆದ ಪ್ರಗತಿ ಮತ್ತು 1975-79ರ ಅವಧಿಯಲ್ಲಿ ನಿರೀಕ್ಷಿಸಲಾಗಿರುವ 
ಗುರಿಗಳನ್ನು ಪುಸ್ತಕದಲ್ಲಿ ಅಳವಡಿಸಬಹುದಾಗಿತ್ತು. ಅದೂ ಅಲ್ಲದೆ ಇತ್ತೀಚಿನ ಮುಖ್ಯ ಆರ್ಥಿಕ 
ಆಯೋಗಗಳ, ಉದಾಹರಣೆಗೆ. ರಾಷ್ಟ್ರೀಯ ಕಾರ್ಮಿಕ ಆಯೋಗ, ಬ್ಯಾಂಕಿಂಗ್‌. ಆಯೋಗ 
(National Labour Commission, Banking Commission) ಸಲಹೆಗಳನ್ನು 


ಪುಸ್ತಕದಲ್ಲಿ ನಿರೂಪಿಸಿಲ್ಲ. 


ಪಿ.ಯು.ಸಿ. ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಬರೆಯುವಾಗ ನಾವು ಆದಷ್ಟು ನಿಖರವಾಗಿ ಆವೇಶ 
ವಿಲ್ಲದೆ ಬರೆಯಬೇಕು. ಆದರೆ ಪುಸ್ತಕದಲ್ಲಿ ಆವೇಶದ ವಾಕ್ಕಗಳಿವೆ ಮತ್ತು ತಪ್ಪು ಅಭಿಪ್ರಾಯ ಕೊಡುವ 
ವಾಕ್ಯಗಳು ಇವೆ. ಉದಾಹರಣೆ: ಭಾರತವು ಜಾತೀಯವಾಗಿ ಹಿಂದುಳಿದ ರಾಷ್ಟ್ರ . (ಪುಟ 10). ಅದರಂತೆ 
ಮಾಲ್ಕಸ್‌ ಜನಸಂಖೆ'ಯನ್ನು “80511೪0 Checks’ ಪ್ರತ್ಯಕ್ಷ ಪರಿಣಾಮಕಾರಿ ಕ್ರಮಗಳಿಂದ 
ಕುಂದಿಸಬೇಕೆಂದು ಅಭಿಪ್ರಾಯಪಟ್ಟಿರುವರು. (ಪುಟ 16); ಕೈಗಾರಿಕಾ ಕ್ಷೇತ್ರದಲ್ಲಿ ಸಾಧಿಸಲಾದ 
ಹಿರಿಮೆಯನ್ನು ಅಳೆಯುವ ಸಾಧನ ಉದ್ಯೋಸಗಸ್ಥಿ ತಿಯೊಂದೇ; ನಾಲ್ಕನೆಯ ಯೋಜನೆಯು ಪುಸ್ತಕ 
ರೂಪದಲ್ಲಿ ನಿಂತಿತೇ ಹೊರತು ಕಾರ್ಯಗತವಾಗಲೇ ಇಲ್ಲ. (ಪುಟ 91)-ಈ ವಾಕ್ಕಗಳೆಲ್ಲಾ ತಪ್ಪು 
ಅಭಿಪ್ರಾಯವನ್ನುಂಟುಮಾಡುತ್ತವೆ. ಭಾರತವು ಜಾತೀಯವಾಗಿ ಹಿಂದುಳಿದ ರಾಷ್ಟ್ರವೆಂದರೆ ಜಾತೀಯ 
ವಾಗಿ ಮುಂದುವರಿಯಬೆಕ್ಕೆ? ಮಾಲ್ಕಸ್‌ ಜನಸಂಖ್ಯೆಯ ಅತೀವ ಬೆಳವಣಿಗೆಯನ್ನು ತಡೆಗಟ್ಟ 
‘Positive Checks’ ಪರಿಣಾಮವಾಗುತ್ತದೆ ಎಂದು ಮುನ್ನೆಚ್ಚರಿಕೆ ಕೊಟ್ಟರೇ ರತು, 
ಜನಸಂಖ್ಯೆಯನ್ನು ಅಧಿಕಗೊಳಿಸಿ Positive Checks ಮೂಲಕ ಕುಂದಿಸಬೇಕೆಂಬ 
ವನ್ನು ಕೊಟ್ಟಿಲ್ಲ. ಕೈಗಾರಿಕಾ ಕ್ಷೇತ್ರದ ಹಿರಿಮೆಯನ್ನು ಅಳೆಯುವ ಸಾಧನ pe ( 
ಎನ್ನುವುದು ತಪ್ಪಾಗುತ್ತದೆ. ನಾಲ್ಕನೆಯ ಯೋಜನೆಯು ನಿರೀಕ್ಷಿದಷ್ಟು ಪ್ರಶ ಷಾ ಸ 
ಆದರೆ ನಾಲ್ಕನೆಯ ಯೋಜನೆಯು ಕಾರ್ಯಗತವಾಗಲೇ ಇಲ್ಲವೆನ್ನುವುದು ತಪ್ಪಾಗುತ್ತದೆ. 


ನಿವಾರಣಾಕ್ರಮಗಳು ನೂರಾರಿವೆ. (ಪುಟ 121) ರಾಜಕೀಯಸ್ಥರು ಅವನನ್ನು (ಕಾರ್ಮಿಕನನ್ನು) 
ಶೋಷಿಸಿ ರಕ್ತವನ್ನೇ ಕುಡಿಯುತ್ತಾರೆ. ಅವನ ತಲೆಯನ್ನು ಚೆಂಡಾಡುತ್ತಾರೆ. (ಪುಟ 99). ಕಾರ್ಮಿಕ 
"ಆರಾಧ್ಯದೈವ; ಅವನು ಸಾರ್ವಭೌಮ' (ಪುಟ 98). ಈ ವಾಕ್ಕಗಳೆಲ್ಲ ಉತ್ಪ್ರೇಕ್ಷೆ ಮತ್ತು ಆವೇಶದಿಂದ 
ಕೂಡಿವೆ. ಅದೂ ಅಲ್ಲದೆ ಔದ್ಯೋಗಿಕ ಶ್ರಮವನ್ನು (Industrial Labour) ಕುರಿ 2 
ಅಧ್ಯಾಯದಲ್ಲಿ ಕೈಗಾರಿಕಾ ಕಾರ್ಮಿಕ ಹಾಗೂ ಕೃಷಿಕಾರ್ಮಿಕ ಮತ್ತು ಇತರ ಕಾರ್ಮಿಕರ ನಡುವಣ 
ವ್ಯತ್ಯಾಸವನ್ನು ಮರೆತಂತಿದೆ. "`ನಮ್ಮ ಅನ್ನವನ್ನು ಬೆಳೆಯುವರು ಕಾರ್ಮಿಕರು”, “ನಮ್ಮ ಮನೆಯನ್ನು | 
ಕಟ್ಟುವವರು ಅವರು” (ಪುಟ 98) ಈ ವಾಕ್ಯಗಳು ಔದ್ಯೋಗಿಕ ಶ್ರಮವನ್ನು ಕುರಿತು ಬರೆಯುವಾಗ 
ಅಸಂಗತವಾಗುತ್ತವೆ. ನೈಸರ್ಗಿಕ ಸಂಪನ್ಮೂಲಗಳ ಅಧ್ಯಾಯ ಅಪೂರ್ಣವಾಗಿದೆ. ಖಏಖನಿಜಸಂಪತ್ತು' 
ಮತ್ತು ಶಕ್ತಿಮೂಲ ಖನಿಜಗಳನ್ನು ಪ್ರಸಾ ಪಿಸಿಲ್ಲ. 

ಪಿ.ಯು.ಸಿ. ವಿದ್ಯಾರ್ಥಿಗಳು ಮತ್ತು ಉಪಾಧ್ಯಾಯರು ಅನೇಕ ಜೂನಿಯರ್‌ ಕಾಲೇಜುಗಳಲ್ಲಿ 
ಇದ್ದಾರೆ. ಅಲ್ಲಿ ಅವರಿಗೆ ಸುವ್ಯವಸ್ಥಿತ ಪುಸ್ತಕ ಭಂಡಾರವಾಗಲೀ, ಇತ್ತೀಚಿನ ಆರ್ಥಿಕ ನಿಯತಕಾಲಿಕ 
ಗಳಾಗಲೀ ಸಿಗುವುದಿಲ್ಲ. ಸುಸಜ್ಜಿತ ಪುಸ್ತಕಛಂಡಾರ, ಅನೇಕ ನಿಯತಕಾಲಿಕಗಳು ಮುಂತಾದುವುಗಳ 
ಸೌಲಭ್ಯ ಪಡೆದಿರುವ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಪಠ್ಯಪುಸ್ತಕಗಳಲ್ಲಿ, ಮುಖ್ಯವಾಗಿ ಆರ್ಥಿಕ 
ಯೋಜನೆಯಲ್ಲಿ, ಇತ್ತೀಚೆಗೆ ಆಗಿರುವ ಪ್ರಗತಿಯನ್ನು ನಿರೂಪಿಸಬೇಕಾಗುತ್ತದೆ. ಈ ದೃಷ್ಟಿಯಿಂದ' 
ಪುಸ್ತಕದ ಮುಂದಿನ ಅವೃತ್ತಿಯಲ್ಲಿ ಮೇಲಿನ ಕೆಲವು ನ್ಯೂನತೆಗಳನ್ನು ಸರಿಪಡಿಸಲಾಗುವುದೆಂದು' 
ಆಶಿಸಲಾಗಿದೆ. | 


__ಡಾ. ಎಸ್‌. ಎಂ. ವೀರರಾಘವಾಚಾರ”' 


ಕರ್ನಾಟಕದಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆ : ಲೇ. ಡಾ. ಎನ್‌. ಎ. ಪಾಟೀಲ್‌ 


ಭಾರತೀಯ ಸ್ತ್ರೀಯ ಬದಲಾಗುತ್ತಿರುವ ಸ್ಥಾನಮಾನಗಳು: ಲೇ. ಶ್ರೀ ಆರ್‌. ಡಿ. 
ಮೊಖಾಸಿ. | ಸ 

ಪ್ರ: ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ (೧೯೭೬) ಇವೆರಡೂ ಕರ್ನಾಟಕ ವಿಶ್ವವಿದ್ಯಾ: 
ನಿಲಯದ ಉಪವ್ಯ್ಕಾಸಗ್ರಂಥಮಾಲೆಯ 231 ಮತ್ತು236ನೆಯ ಪ್ರಕಟಣೆಗಳು. 

ಮೊದಲ ಪುಸ್ತಕದಲ್ಲಿ ಲೇಖಕರೇ “ನನ್ನ ಮಾತು” ಎಂಬ ವಿಭಾಗದಲ್ಲಿ ಹೇಳಿರುವಂತೆ? 
ವಿಸ್ತಾರವಾದ ವಿಷಯವನ್ನು "ಆನೆಯನ್ನು ಕನ್ನಡಿಯಲ್ಲಿ ನೋಡಿದಂತೆ” ಆಗಿದೆ. "ರಾಷ್ಟ್ರೀಯತೆ; 
ಎಂದರೇನು' ಎಂಬ ಅಧ್ಯಾಯದಲ್ಲಿ ರಾಷ್ಟ್ರೀಯ ಭಾವನೆಯ ಅರ್ಥವನ್ನು ಚೆನ್ನಾಗಿ ತಿಳಿಸಿದ್ದಾರೆ." 
ಮುಂದಿನ ಅಧ್ಯಾಯಗಳಲ್ಲಿ ಭಾರತದಲ್ಲಿ ಸಾಂಸ್ಕೃತಿಕ ಪುನರುಜ್ಜೀವನವು ಹೇಗೆ ರಾಷ್ಟ್ರೀಯ ಬೆಳವಣಿಗೆಗೆ ' 
ಆಧಾರವಾಯಿತೆಂದೂ. ಭಾರತೀಯರು ಪಾಶ್ಚಾತ್ಯ ಶಿಕ್ಷಣದಿಂದ ಹೇಗೆ ಕೆಲವು ಅನುಕೂಲಗಳನ್ನು 
ಪಡೆದುಕೊಂಡರೆದೂ ತಿಳಿಸಿ, ಆಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್‌ ಹೇಗೆ ಎ. ಒ. ಹ್ಯೂಮ್‌ರ 
ಪ್ರೇರಣೆಯಿಂದ ಸ್ಥಾಪಿತವಾಯಿತೆಂದೂ ತಿಳಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಜನರನ್ನು ಜಾಗೃತಗೊಳಿಸಿದ 
ಭಾರತೀಯನ ಎಂದರೆ ಸುರೇಂದ್ರನಾಥ ಬ್ಯಾನರ್ಜಿಯ ವಿಷಯವನ್ನು ತಿಳಿಸಬಹುದಾಗಿತ್ತು. 


ಕರ್ನಾಟಕದಲ್ಲಿ ನಡೆದುಬಂದ ಸ್ವಾತಂತ್ರ್ಯ ಹೋರಾಟ ತೀವ್ರತರವಾಗಿಯೇ ಇತ್ತು. ಅದರಲ್ಲಿ ' 
ಸ್ತ್ರೀಯರೂ ಪ್ರಶಂಸನೀಯ ಪಾತ್ರವನ್ನು ವಹಿಸಿದ್ದರು. ಆದ್ದರಿಂದ 6ನೆಯ “ಸ್ವಾತಂತ್ರ್ಯ ಯುದ್ಧದಲ್ಲಿ' 
ಕರ್ನಾಟಕದ ಪಾತ್ರ” ಎಂಬ ಅಧ್ಯಾಯದಲ್ಲಿ ಅಂತಹವರ ಬಗ್ಗೆ ಉಲ್ಲೇಖಗಳನ್ನು ಕೊಡಬಹುದಾಗಿತ್ತು.' 
ಸುರಪುರ, ನರಗುಂದ ಮತ್ತು ಹಲಗಲಿ-ಪ್ರದೇಶಗಳ ಬಗ್ಗೆ ವಿವರಗಳನ್ನು ಒದಗಿಸಿದ್ದಾರೆ. ಬೆಳಗಾಮಿನ' 
ಹತ್ತಿರದ ಬೆಳವಡಿಯ ಮಲ್ಲಮ್ಮನ, ಕೆಳದಿ ಚೆನ್ನಮ್ಮಾಜಿಯ, ಕಿತ್ತೂರು ಚೆನ್ನಮ್ಮನ, ' ಸಂಗೊಳ್ಳಿ 
ರಾಯಣ್ಣನ ವಿಷಯಗಳನ್ನು ಸಂಗ್ರಹಿಸಿ ಕೊಡಬಹುದಿತ್ತು. ಮುಂಡರಗಿಯ ಭೀಮರಾಯನ ವಿಷಯ ' 
ತಿಳಿಸಬಹುದಿತ್ತು. ನಂತರದ ಅಧ್ಯಾಯಗಳು ಕ್ರಮವಾಗಿ ಭಾಷೆಯ ಚಳುವಳಿ, ಕರ್ನಾಟಕದ “ಏಕೀಕರಣದ ' 
ಚಳುವಳಿಗಳ ವಿಚಾರಗಳನ್ನು ಒಳಗೊಂಡಿವೆ. ಇಂಗ್ಲೀಷ್‌ ಶಿಕ್ಷಣ ಹಾಗೂ ರಾಷ್ಟ್ರೀಯತೆಯ ಉದಯ 


ಪಸ 
ಪುಸ್ತಕಲೋಕ ೭೫ 


| ಮತ್ತು ಪಾಶ್ಚಾತ್ಯ ಪಂಡಿತರ ಪ ಪಾತ್ರ ಎಂಬ 11-12ನೆಯ ಅಧ್ಯಾಯಗಳನ್ನು ಪ್ರಾರಂಭದಲ್ಲೇ ಜೋಡಿ 
ಬಿದ್ದಲ್ಲಿ ಓದುಗರು ರಾಷ್ಟ್ರೀಯ ಭಾವನೆ ಹೇಗೆ ಬಲಗೊಂಡಿತೆಂಬ ವಿಚಾರವನ್ನು ಇನ್‌ ಹಗ 
ನ ಅರಿತುಕೊಳ್ಳಲು ಅವಕಾಶದಾಗುತ್ತಿತ್ತು. ಶೆ | 


ಒಂದೆರಡು ಕಡೆಗಳಲ್ಲಿ ವಾಕ್ಕಗಳು ನೇರವಾಗಿ ಅರ್ಥಕೊಡುವುದಿಲ್ಲ. 
ಈ ಹೊತ್ತಿಗೆಯನ್ನು ಇನ್ನೂ ವಿಸ್ತರಿಸಿ ಬರೆದಿದ್ದಲ್ಲಿ ಲೇಖಕರು ತಿಳಿಸಿರುವ ಗುರಿ ಚೆನ್ನಾಗಿ 
' ಸಾಧನೆಯಾಗುತ್ತಿತ್ತು. ಕಿ 

ಮೊಖಾಸಿಯವರು ಭಾರತೀಯ ಸ್ತ್ರೀ ಈ ದೇಶದ ಇತಿಹಾಸದ ಮುಖ್ಯವಾದ ಯುಗಗಳಲ್ಲಿ 
ಎಂದರೆ ವೇದಕಾಲ, ರಾಮಾಯಣ-ಮಹಾಭಾರತದಕಾಲ, ಜೈನ ಹಾಗೂ ಬೌದ ಮತಗಳ ಕಾಲ, 
? ಮಧ್ಯಕಾಲ, ಬ್ರಿಟಿಷರ ಕಾಲ ಮತ್ತು ಸ್ವಾತಂತ್ರ್ಯದ ನಂತರದ ಕಾಲಗಳಲ್ಲಿ ಬೇರೆಬೇರೆ ಸನ್ನಿವೇಶಗಳಲ್ಲಿ. 
' ಕೆಲವು ಸಮಯಗಳಲ್ಲಿ ಉತ್ತಮ ಸ್ಥಿತಿಯನ್ನು ಮತ್ತೆ ಕೆಲವು ಸಮಯಗಳಲ್ಲಿ ತೀರಾ ಅನಾದರಣೆಯನ್ನೂ 
೯ ಕೂಡ ಕಂಡಳೆಂಬು ುದನ್ನು ಚೆನ್ನಾಗಿ ತಿಳಿಸಿದ್ದಾರೆ. ಸ್ತ್ರೀಯನ್ನು ಪುರುಷನು ದೇವತೆಯಂತೆ ಕಾಣುತ್ತಿದ್ದ 
೫" ಫೆಂಬುದಕ್ಕೆ ವೇದಕಾಲ, ಶೃತಿ, ಸ್ಮ ೃತಿ-ಮಹಾಕಾವ್ಯ ಗಳ ಕಾಲದಲ್ಲಿನ ಆಧಾರಗಳನು ತೋರಿಸಿದ್ದಾರೆ. 
ಆ ಆಧಾರಗಳನ್ನು ಉಲ್ಲೇಖಿಸಿದ್ದರೆ ಜತ ಗಿರುತ್ತಿತ್ತು. ಅಂತಹ ಹೇಳಿಕೆಗಳು ಬರಿಯ ಮಾತಲ್ಲ, ಆಧಾರ 
ಸಹಿತವಾದ ಹೇಳಿಕೆಗಳು ಎಂಬುದು ತಿಳಿಯ: ಬರುತ್ತಿತ್ತು. ಹಾಗೆಯೇ ಹೆಚ್ಚಿನ ಅಧ್ಯ ಯಕ್ಕೆ ಮಾರ್ಗ 
ದರ್ಶನ ಮಾಡಿದಂತಾಗುತ್ತಿತ್ತು 

ಈ ಪುಸ್ತಕವನ್ನು ಓದುವಾಗ ಯಾವ ಯಾವ ಹಂತದಲ್ಲಿ ಪುರುಷನು, ಸ್ತ್ರೀಗೆ ಒಳ್ಳೆಯ ಗುಣ 
ಗಳನ್ನು ಆರೋಪಿಸಿ ಉದಾಹರಿಸಲು ಮಾತ್ರ ಅವಕಾಶಕೊಟ್ಟು, ನಿಜಜೀವನದಲ್ಲಿ ಅವಳನ್ನು ತನ್ನ 
ಮನಸ್ಸಿಗೆ ಬಂದ ರೀತಿ ಉಪಯೋಗಿಸಿಕೊಳ್ಳುವ ಕುಶಲತೆಯನ್ನು ತೋರಿಸುತ್ತಿರುವನೆಂದೂ ಕೂಡ 
ಭಾಸವಾಗುತ್ತದೆ. ಹಾಗೆ ಯೋಚಿಸಲು ಲೇಖಕರು ಕೆಲವು ಆಧಾರಯುತವಾದ ಹೇಳಿಕೆಗಳನ್ನು 
ಕೊಟ್ಟಿದ್ದಾರೆ. ವೇದಕಾಲದಲ್ಲಿದ್ದಷ್ಟು ಸ್ವಾತಂತ್ರ್ಯ ಮುಂದಿನ ದಿನಗಳಲ್ಲಿ ಇರಲಿಲ್ಲವೆಂಬುದು ಈ ಪುಸ್ತಕದ 
ಮೂಲಕ ಚೆನ್ನಾಗಿ ತಿಳಿದುಬರುತ್ತದೆ. ಇನ್ನೂ ಕೂಡ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ 
ಆಲೋಚನೆ ಮಾಡುವುದು, ಸ್ವತಂತ್ರ ಗುರಿಯೊಂದನು. ಹೊಂದುವುದು ನಮ್ಮ "ನಾಡಿನಲ್ಲಿ ಸರ್ವತ್ರ, 
ಒಪ್ಪಿಗೆಯಾದಂತಿಲ್ಲ. "ಹಿಂದಿನ “ಕಾಲದಲ್ಲಿ ಹೆಣ್ಣುಮಕ್ಕಳು ಹೀಗಿರಲಿಲ್ಲ” ಎಂಬ ಮಾತು ಕೇಳಿಬರುತ್ತ ದೆ 
ಹಾಗೆ ತಿಳಿದಿರುವವರಂತೂ ಈ ಪುಸ್ತ ಕವನ್ನು ಸದಲೇಬೇಕು. 


ಆದರೆ 8ನೆಯ ಅಧ್ಯಾಯದಲ್ಲಿ- ಕ್‌ ತಂತ್ರ ಭಾರತದ ಸ್ರೀ” ಎಂಬುದರಲ್ಲಿ ಅವರು ಉಲ್ಲೇಖಿ 
ಸಿರುವ ಕಾನೂನುಗಳ ಬಗ್ಗೆ ಪರಿಚಯ ಸಂಕ್ಷಿಪ್ತ ವಾಗಿದೆ. ಅವುಗಳನ್ನು ಕುರಿತು ಮತ್ತೆ ಕೆಲವು ಫಾ 
ಕೊಟ್ಟಿ ರೆ ಚೆನ್ನಾಗಿರುತ್ತಿತ್ತು. ಲೇಖಕರು ರೀತಿ 9 ಮತು 10ನೆಯ ಅಧ್ಯಾಯಗಳಲ್ಲಿ ತಿಳಿಸಿರುವ " 
ವಿಮೋಚನಾ ಚಳುವಳಿ”ಯ ಬಗ್ಗೆ ಇರುವ ವಿಚಾರಗಳು ನಮ್ಮ ವಿವೇಚನಾ ಶಕ್ತಿ ಯನ್ನು ಹೊಡೆ 
ದೆಬ್ಬಿಸುತ್ತವೆ. ಈ ಚಳುವಳಿ ಉತ್ತಮ ಪರಿಸ್ಥಿ ಸ್ಥಿತಿಗೆ ದಾರಿಮಾಡಿಕೊಡಬೇಕಾದರೆ ಯಾವ ಮಾರ್ಗಕ್ಕೆ 
ತಿರುಗಬೇಕೆಂದೂ, ಇಲ್ಲದಿದ್ದಲ್ಲಿ ಏನು ನಷ್ಟವಾಗುವುದೆಂದು ಹೇಳಿದ್ದಾರೆ. ಅವು ಉತ್ತಮ ಅಭಿಪ್ರಾಯ 
ಗಳಾಗಿವೆ. 

“ಯಾವ ಮತ್ತರವಿಲ್ಲದೇ ಭಾರತೀಯ ಮಹಿಳೆ ಪುರುಷನ ಶ್ರೇಷ್ಠತೆಯನ್ನು ಹಾಗೂ ತಮ್ಮ 
ಸೇವಾ ಮನೋಭಾವನೆಯನ್ನು ಒಪ್ಪಿಕೊಡರೆ ಆಶ್ಚ ರ್ಯವೇನಿಲ್ಲ “ಈ ವಾಕ್ಯದಲ್ಲಿ ಇನ್ನೂ ಸಂಪ್ರದಾಯ 
ಬದ್ಧತೆಯ ಛಾಯೆ ಉಳಿದಿದೆ. ಏಕೆಂದರೆ ಸಿ ಯಾಗಲೀ, ಪುರುಷನೇ ಆಗಲಿ ಯಾರು ತಮ್ಮ ಕೆಲಸದಲ್ಲಿ 
ಅಸಾಧಾರಣ ಶಕ್ತಿಯನ್ನು ಚೋ ಅವರು ತಾನೆ ಶ್ರೇಷ್ಠರು. ಅಂದಮೇಲೆ' ಸ್ವ 
ಶ್ರೇಷ್ಠತೆ ಎಂಬ ಭಾವನೆ ಆಧಾರವಿಲ್ಲದ್ದು. ಒಟ್ಟೆ ನಲ್ಲಿ ಇದು ವಿಚಾರವನ್ನು ಪ್ರಚೋದಿಸುವ ಪುಸ್ತಕ 


ವಾಗಿದೆ ಎಂಬುದು ನಿಸ್ಸಂಶಯ. 
ಳೆ, ಪದ್ಮಾವತಮ್ಮ 


೭೬ ಮಾನವಿಕ ಕರ್ನಾಟಕ 


ಕಲಿಸುವ ಸಾಮಾನ್ಯ ಪದ್ಧ ತಿಗಳು: ಲೇ: ವ್ಹಿ. ಜಿ. ಮಾರೀಹಾಳ : ಪ್ರ ಪಠ್ಯಪುಸ್ತಕ" 
ನಿರ್ದೇಶನಾಲಯ. ಕನ್ನಡ ಅಧ್ಯ ಯನ ಪೀಠ, ಕರ್ನಾಟಕ "ವಿಶ್ವ ವಿದ್ಯಾನಿಲಯ (pp XIX +438) 4 


ಕಲಿಸುವ ಸಾಮಾನ್ಯ ಪದ್ಧತಿಗಳಿಗೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಮೊಟ್ಟಮೊದಬಾರಿಗೆ ಪ್ರಕಟವಾದ ' 


ಈ ಗ್ರಂಥವು ಬಹುಮಟ್ಟಿಗೆ ನಮ್ಮ ಶಾಲೆಗಳಲ್ಲಿ “ಕಲಿಸುವ ಸಾಮಾನ್ಯ "ವಿಧಾನಗಳ ಎಲ್ಲ ವಿಷಯ 


೫6 


ಗಳನ್ನೂ ಒಳಗೊಂಡಿದೆ ಮತ್ತು ಶಿಕ್ಷಕವೃ ತ್ತಿಗಾಗಿ ಸಿದ್ಧರಾಗುತ್ತಿರುವ ನಮ್ಮ ಶಿಕ್ಷಕರಿಗೆ ನೆರವು ನೀಡಲು 1 | 


ಸ್‌ ನನ ದಗಿಸಲು ಪ್ರಯತ್ನಿಸ ಸುತ್ತ aX 


ಗ್ರಂಥವನ್ನು ಎಂಟು ಘಟಕಗಳನ್ನಾಗಿ ವಿಭಾಗಿಸಲಾಗಿದೆ. ಇದರ ಮೊದಲ ಠಾ ಘಟಕಗಳಲ್ಲಿ - ಕ 


ಇ ತತ್ತ್ವಗಳನ್ನು ವಿಶದವಾಗಿ ತಿಳಿಸಿ ವಿವಿಧ ರೀತಿಯ ಪಾಠಯೋಜನೆಗಳನ್ನು, ಹಲವು ಬಗೆಯ 


ಕಲಿಸುವ ತಂತ್ರಗಳನು ವಿವರಿಸಲಾಗಿದೆ. ತರಗತಿಯಲ್ಲಿ ಶಿಕ್ಷಕ ಹಾಗೂ ಅವನ ಈ “ಹಣೆಯನ್ನು & 


ಕುರಿತ ವಿವರಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನೀಡಿದೆ. ಅನಂತರ ಶಿಕ್ಷಣದಲ್ಲಿನ ಹೊಸಹೊಸ 


ಪ್ರಕಾರ ಸಾಮೂಹಿಕ ಗುಂಪುಗಳ ಮೂಲಕ ಕಲಿಸುವುದೇ ಹೊಸ ಶಿಕ್ಷಣದ ಪರಮಕಲ್ಪ ನೆಯೆಂಬ 
ಬಗ್ಗೆ ವಿವರಣಾತ್ಮಕವಾದ ಅಧ್ಯಾಯವೂಂದನ್ನು ಸೇರಿಸಿದ್ದಾರೆ. 


ಲೇಖಕರು ವಸ್ತುವಿಷಯವನ್ನು ಪರಿಗಣಿಸುವಾಗ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ 


ವಿಶೇಷ ಶ್ರಮವಹಿಸಿ ಆಯಾ ಅಧ್ಯಾಯದ ಮುಖ್ಯಸಾರಾಂಶವನ್ನು ಕೊಟ್ಟಿದ್ದಾರೆ. ಮತ್ತು ಮೊದಲು 
ಚರ್ಚಿಸಲಾಗಿರುವ ವಿಷಯವನ್ನಾಧರಿಸಿ ಅಭ್ಯಾಸಕ್ಕಾಗಿ ಕೆಲವು ಪ್ರಶ್ನೆಗಳನ್ನು ನೀಡಿದ್ದಾರೆ. ಪ್ರತಿಯೊಂದು 
ಅಥ್ಯಾಂ ಯದಲ್ಲಿ ಸಾಕಷ್ಟು ಶ್ರ 
ಉದ್ಯೋಗ ನಿರ್ವಹಿಸುವವನಿಗೆ ಈ ವಿಷಯಗಳು ಖಂಡಿತವಾಗಿಯೂ ಸ್ವಲ್ಪಮಟ್ಟಿಗೆ ನೆರವಾಗುವುದ 
ರಲ್ಲಿ ಸಂದೇಹವಿಲ್ಲ. 

ಕರ್ನಾಟಕ ವಿಶ್ವವಿದ್ಯಾನಿಲಯದ ಶಿಕ್ಷಣಕಾಲೇಜಿನಲ್ಲಿ ಸಾಕಷ್ಟು ದೀರ್ಫಕಾಲದ ಬೋಧನೆಯ 
ಅನುಭವವನ್ನು ಪಡೆದಂತಹ ಲೇಖಕರು ಈ ಗ್ರಂಥವು ಅನೇಕ ರೀತಿಗಳಲ್ಲಿ ಉಪಯುಕ್ತವಾಗುವಂತೆ 
ಮತ್ತು ಹೆಚ್ಚು ವ್ಯಾಪಕ ವಿಷಯಗಳನ್ನೊಳಗೊಂಡಿರುವಂತೆ ಶ್ರಮಿಸಿದ್ದಾರೆ: ಪ್ರಜ್ಞಾಪೂರ್ವಕವಾಗಿ 
ದುಡಿದಿದ್ದಾರೆ. ಮುಖ್ಯವಾಗಿ ಶಿಕ್ಷಕರಿಗೆ ಬೋಧಿಸುವಂತಹ ತನ್ನ ಶಿಕ್ಷಕವೃತ್ತಿಯ ಅವಧಿಯಲ್ಲಿ ಅವರು 
ಗಳಿಸಿದ್ದಂತಹ ಅಪಾರವಾದ ಅನುಭವವನ್ನಾಧರಿಸಿ ಕಲಿಸುವಿಕೆಯಲ್ಲಿನ ಸಮಸ್ಯೆಗಳಿಗೆ ಸ್ವಲ್ಪಮಟ್ಟಿಗೆ 
ವೈಯಕ್ತಿಕ ಉಪಾಗಮನವನ್ನೀಯಲು ಪ್ರಯತ್ನಿಸಿರುವುದು ಕಂಡುಬರುತ್ತದೆ. ಈ ಗ್ರಂಥವು ಕನ್ನಡ 
ಮಾಧ್ಯಮದ ಮೂಲಕ ವ್ಯಾಸಂಗಮಾಡಿ ಪರೀಕ್ಷೆಯಲ್ಲಿ ಉತ ರಿಸಬಯಸುವ ವಿದ್ಯಾರ್ಥಿಸಮುದಾಯದ 
ಅಗತ್ಯಗಳನ್ನು ಸ್ಪಲ್ಪಮಟ್ಟಿಗೆ ಪೂರೈಸುತ್ತದೆ. ಏಕೆಂದರೆ ಅವನು ತನಗೆ ಗೊತ್ತಿರುವಂತಹ ಭಾಷೆಯಲ್ಲಿ 
ಕಲಿಸುವ ವಿಧಾನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಒಂದೇ ಗ್ರಂಥದೊಳಗೆ ಸಂಕಲಿಸಿರುವುದನ್ನು 
ಇದರಲ್ಲಿ ಕಾಣಬಹುದು. ಇಂತಹದೊಂದು ಗ್ರಂಥವಿಲ್ಲದಿದ್ದರೆ ಕನ್ನಡ ಮಾಧ್ಯಮದಲ್ಲಿ ಉತ್ತರಿಸಲಪೇಕ್ಷೆ 
ಸುವ ವಿದ್ಯಾರ್ಥಿಗಳು ಪರಿಕ್ಷಾಭವನದಲ್ಲಿ ಬರೆಯುವ ಮುಂಚೆ ಅದನು, ಕನ್ನಡದಲ್ಲಿ ಭಾಷಾಂತರಿಸ 
ಬೇಕಾಗುತ್ತಿತ್ತು ಮತ್ತು ಅದಕ್ಕಿಂತ ಮುಂಚೆ ಪರಭಾಷೆಯ ಅಂದರೆ ಇಂಗ್ಲೀಷ್‌ ಪುಸ್ತಕಗಳಿಂದ ವಿಷಯ 
ಗಳನ್ನು ಸಂಗ್ರಹಿಸಿ, ಅದನ್ನು ಓದಿ, ಅರ್ಥಮಾಡಿಕೊಂಡು ಅರಗಿಸಕೊಳ್ಳಬೇಕಾಗುತ್ತಿತ್ತು. ಹೀಗೆ 
ಅವರು ವಿಷಯ ಸಂಗ್ರಹಣೆ, ನಿರೂಪಣೆಗಳಿಗಾಗಿ ಪರದಾಡಬೇಕಾಗುತ್ತಿತ್ತು. 


ಆದರೆ, ಇಂತಹದೊಂದು ಗ್ರಂಥವು ಕಾಲೋಚಿತವಾದ ಕಲಿಸುವ ವಿಧಾನಗಳನ್ನೊಳಗೊಂಡಿರ 
ಬೇಕೆಂದೂ, ಶಿಕ್ಷಣಕ್ಷೇತ್ರದಲ್ಲಿನ ತೀರ ಇತ್ತೀಚಿನ ಆಲೋಚನಾಪ್ರಣಾಲಿಯನ್ನು 'ಬಿಂಬಿಸುವಂತಿರಬೇಕೆಂದೂ 
ನಿರೀಕ್ಷಿಸಿದರೆ ತಪ್ಪೇನಿಲ್ಲ. ಆದರೆ ದುರದೃಷ್ಟದ ಸಂಗತಿಯೇನೆಂದರೆ ಲೇಖಕರು ಪಾಠರಚನೆಯ ಮೌಲ್ಯ 
ಮಾಪನ-ಉಪಾಗಮನದ ಕಡೆಗೆ ಗಮನವನ್ನೇ ನೀಡಿಲ್ಲ. ಅಥವಾ ರಾಜ್ಯದ ಇತರ ಸೋದರ ವಿಶ್ವ 
ವಿದ್ಯಾನಿಲಯಗಳಲ್ಲಿನ ಶಿಕ್ಷಣಕಾಲೇಜುಗಳು ಅನುಸ ರಿಸುತ್ತಿರುವ ಜೋಧನೆ-ವಾ ಸಂಗ ಪ್ರಕ್ರಿಯೆಯಲ್ಲಿನ 
ಈಚಿನ ಪ್ರವೃತಿ ಗಳೇನೆಂಬುದರ ಬಗೆಗೆ ಗಮನವೇ ಹರಿಸಿಲ್ಲ. 


ಅಆ 


ಪ್ರವೃ ಬ” ಮುಂತಾದುವುಗಳನ್ನು ವಿವರಿಸಲಾಗಿದೆ. ಜೊತೆಗೆ ಈ ಲೇಖಕರು ತಾವು ಭಾವಿಸಿಕೊಂಡಿ 


ದೀರ್ಫ್ಥವಾದ ಆಧಾರಗ್ರಂಥಗಳ ಪಟಿ ಯನ್ನು ಕೊಟ್ಟಿದ್ದಾರೆ. ಒಬ್ಬ ಶಿಕ್ಷಕನಾಗಿ & 


TT ತತ ಜಟ 


ಧ್ರ ಅಧ್ಯಾಯಗಳಲ್ಲಿ ವಿಷಯಗಳನ್ನು ವ್ಯವಸ್ಥೆ ಗೊಳಿಸುವುದರಲ್ಲಿ ವಸ್ತುವನ್ನು ಸುಬದ ವಾದ 
ರೀತಿಯಲ್ಲಿ ಮತ್ತು ವಿವೇಚನಾಯುತವಾಗಿ ವ್ಯವಸ್ಥೆ ಗೊಳಿಸುವ ಬಗ್ಗೆ ಗಂಭೀರ. ಚಿಂತನೆಯನ್ನೇ 
ಮಾಡಿಲ್ಲ ಎಂಬುದನ್ನು ನೋಡಬಹುದು. ಶ್ರೇಷ್ಠದರ್ಷೆಯ ಲೇಖಕರ ಹೇಳಿಕೆಗಳನ್ನು ಮಾತ್ರ ಸಂಕಲಿಸಿ 
ಈ ಗ್ರಂಥವನು ಪ್ರಕಟಿಸಿದ್ದಾರೆಯೇ ಹೊರತು ಭಾರತೀಯ ಪರಿಸ್ಥಿ ತಿಗಳಿಗನುಗುಣವಾಗಿ ವಿಮರ್ಶಾತ್ಮಕ 
ಮೌಲ್ಯಮಾಪನಕ್ಕೆ ಒಳಪಡಿಸಿಲ್ಲವೆಂಬುದು ಯಾರಿಗಾದರೂ ತಿಳಿಯುವ ಸಂಗತಿಯೇ ಆಗಿದೆ. ವಾಸ್ತವ 
ವಾಗಿ ಕೆಲವಾರು ಅಧ್ಯಾಯಗಳನ್ನಂತೂ ತೀರ ಜಾಳುಜಾಳಾಗಿ ವ್ಯವಸ್ಥೆ ಗೊಳಿಸಲಾಗಿದೆ. ಮತ್ತು 
ಅವುಗಳಲ್ಲಿ ತಾರ್ಕಿಕ ಬೆಳವಣಿಗೆಯೇ ಕಂಡುಬರುವುದಿಲ್ಲ. ಪಠ್ಯಗ್ರಂಥದಲ್ಲಿನ ಪ್ಯಾರಾಗಳ ಉಪವಿಭಾಗ 
ಗಳಲ್ಲಿ ಕೆಲವು ಅಂಶಗಳನ್ನು ಲೇಖಕರು ನೀಡಿದ್ದಾರೆ. ಇದು ಲೇಖಕರು ವಿದ್ಯಾರ್ಥಿಗಳಿಗೆ ಒಳ್ಳೆಯ 
“ಮಾರ್ಗದರ್ಶಿ-ಗ್ರಂಥವೊಂದನ್ನು ಒದಗಿಸುವಲ್ಲಿ ಆತುರರಾಗಿದ್ದಾರೆ ಎಂಬ ಅಭಿಪ್ರಾಯವನ್ನು ಓದುಗರಿಗೆ 
ಮೂಡಿಸುತ್ತದೆ! 

ಈ ಗ್ರಂಥವು ಸುಚಿತ್ರಾತ್ಮಕವಾದ ಮತ್ತು ಶಾಬ್ದಿಕವಾದ ಅನೇಕ ದೃಷ್ಟಾಂತಗಳನ್ನೊದಗಿಸುತ್ತದೆ. 
ಅನೇಕ ಶಾಬ್ದಿಕ ಉದಾಹರಣೆಗಳನ್ನು ಪುನರಾವರ್ಶಿಸಲಾಗಿದೆ. ಪ್ರತಿಯೊಂದು ಅಧ್ಯಾಯದಲ್ಲೂ 
ಚಿತ್ರಾತ್ಮಕವಾದ ದೃಷ್ಟಾಂತಗಳನ್ನು ಹೆಚ್ಚಾಗಿ ಮುದ್ರಿಸಲಾಗಿದೆ. ಅನೇಕ ಪ್ರಸಂಗಗಳಲ್ಲಿ ಈ ದೃಷ್ಟಾಂತ 
ಗಳು, ಇಂತಹ ದೃಷ್ಟಾಂತಗಳನ್ನು ಸೇರಿಸುವುದರ ನಿಜವಾದ ಉದ್ದೇಶವೇನೆಂಬುದನ್ನು ಸ್ಪಷ್ಟವಾಗಿ 
ಸೂಚಿಸುವುದಿಲ್ಲ! ಕೆಲವಾರು ಪ್ರಸಂಗಗಳಲ್ಲಿಯಂತೂ ಗ್ರಂಥದಲ್ಲಿ ಕೆಲವಾರು ದೃಷ್ಟಾಂತಗಳನ್ನು 
ಸೇರಿಸಲೇಬೇಕು ಎಂಬ ಹಟದಿಂದ ದೃಷ್ಟಾಂತಗಳನ್ನು ಸೇರಿಸಲಾಗಿದೆ ಎಂದು ತೋರುತ್ತದೆ. ಮತ್ತು 
ಸಣ್ಣದೊಂದು “ಪದಪುಂಜ'ದ ಮೂಲಕ ಮಾತ್ರ ವಿವರಿಸಲಾಗಿರುವ ಮತ್ತು ದೃಷ್ಟಾಂತಕ್ಕಿಂತ ತೀರ 
ಭಿನ್ನವಾದ ಅಲ ಅಭಿಪ್ರಾಯದ ಮೇಲೆಯೇ ಆಧರಿಸಿ ಇದನ್ನು ಬರೆಯಲಾಗಿದೆ. (ಪುಟ 60 ಮತ್ತು 
ಪುಟ 68 ರಲ್ಲಿನ ಪದಪುಂಜದಲ್ಲಿನ ದೃಷ್ಟಾಂತವನ್ನು ನೋಡಿ) 

ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ನೀಡಲಾಗಿರುವ ಪ್ರಶೆಗಳಂತೂ ತೀರ ಸಾಮಾನ್ಯ 
ರೀತಿಯವುಗಳಾಗಿವೆ ಮತ್ತು ಈ ಗ್ರಂಥವನ್ನೇ ಪಠ್ಯಪುಸ ಕವನ್ನಾಗಿ ಓದಬೇಕಾಗಿರುವ ವಿದ್ಯಾರ್ಥಿಗಳಲ್ಲಿ 
ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಲು ಅವು ನೆರವಾಗುವುದಿಲ್ಲ! ಪಠ್ಯಗ ಂಥದಲ್ಲಿನ ಪ್ಯಾರಾಗಳನ್ನು 
ಆಧರಿಸಿ ಲೇಖಕರು ಪ್ರಶ್ನೆಗಳ ಪಟ್ಟಿಯನ್ನು ನೀಡಿರುವುದು ನಿಜಕ್ಕೂ ದುರದೃಷ್ಟಕರ! ಇಂತಹ ಪ್ರಶ್ನೆಗಳು 
ನೈಜಷಾದ ಯಾವುದೇ ಉದ್ದೇಶವನ್ನಾದರೂ ಸಾಧಿಸುತ್ತದೆಯೇ ಎಂಬುದು ಸಂದೇಹಾಸ್ಪದ. ಕೆಲವಾರು 
ಪ್ರಶ್ನೆಗಳಂತೂ ಪಠ್ಯಗ್ರಂಥದಲ್ಲಿ ವಿವರಿಸಲಾಗಿರುವ ಅಭಿಪ್ರಾಯಗಳಿಗೆ ಯಾವರೀತಿಯಲ್ಲೂ ಸಂಗತ 
ವಾಗಿರುವುದಿಲ್ಲ! ಉತ್ತರ ಕರ್ನಾಟಕದವರಾದ ಲೇಖಕರು ತಮ್ಮ ಆ ಪ್ರದೇಶದ ಆಡುಭಾಷೆಯಿಂದ 
ವಿಶೇಷವಾಗಿ ಪ್ರಭಾವಿತರುಗಿದ್ದಾರೆ. ಈ ಪಠ್ಯಪುಸ್ತಕದ ಉದ್ದಕ್ಕೂ ಉಪಯೋಗಿಸದಂತಹ ಇತರ 
ಸೋದರ ಭಾಷೆಗಳ ಅಗ್ರಾಹೂ ಪದಗಳಿಗೆ ಬದಲಾಗಿ ಕನ್ನಡ ಪದಗಳನ್ನು ಬಳಸಿದ ಪಕ್ಷದಲ್ಲಿ ಈ ಗ್ರಂಥದ 
ಉಪಯುಕ್ತತೆ ಹೆಚ್ಚ ಬಹುದಿತ್ತು. ಈ ಪಠ್ಮೃಗ್ರಂಥದ ಉದ್ದಕ್ಕೂ ಪದಗಳ ಬಳಕೆಯಲ್ಲಿ ಏಕರೂಪತೆ 
ಯಿರುವಂತೆ ನೋಡಿಕೊಳ್ಳು ವುದೂ ಕೂಡಾ ಅವಶ್ಯಕವಾಗಿತ್ತು. ಲೇಖಕರು ತಾವು ಬಳಸಿದ ವಿವಿಧ ಪದ 
ಗಳಿಗೆ ವಿವರಣೆಯನ್ನು ನೀಡಿದ್ದಾರೆ ಆದರೆ ಕನ್ನಡ ಭಾಷೆಯಲ್ಲಿ ಸಮಾನಪದಗಳು ದೊರೆಯುವಾಗ ಅವು 
ಗಳನ್ನೇ ಬಳಸುವುದು ಖಂಡಿತವಾಗಿಯೂ ಪ್ರಯೋಜನಕರವಾಗಿದೆ. ಎಂಬ ಮಾತನ್ನೂ ಹೇಳಲೇಬೇಕು 

ಇಷ್ಟೆಲ್ಲ ವಿಷಯಗಳನ್ನು ಹೇಳಿದರೂ. ಈ ಬಗೆಯ ಗ್ರಂಥವೊಂದನ್ನು ಹೊರತರುವಲ್ಲ ಲೇಖಕರು 
ವಹಿಸಿದಂತಹ ಮಾರ್ಗದರ್ಶಕ ಸಾಧನೆಯ ಬಗೆಗೆ ಯಾರಾದರೂ ಖಂಡಿತವಾಗಿಯೂ ಮೆಚ್ಚು ಗೆ 
ತೋರಿಸುವರು. ಸೂಕ್ತ ದಾದ ಮಾರ್ಗದರ್ಶನದ ನೆರವಿನಿಂದ ಈ ಗ್ರಂಥವನ್ನು ಓದಿದಾಗ, ಅದು 
ವಿದ್ಯಾರ್ಥಿಗೆ ಆತನ ಅಧ್ಯಯನಗಳಿಗೆ ಪ್ರಯೋಜನವಾಗುವುದು. ಹ 

ಆದರೆ, ವಿಮರ್ಶಕರ ದೃಷ್ಟಿಯಿಂದ ಪರಿಶೀಲಿಸಿದರೆ, ಈ ಗ್ರಂಥಕ್ಕೆ ಅನೇಕ ಪರಿಮಿತಿಗಳಿಐ. 
ಲೇಖಕರು ಈ ಗ್ರಂಥವನ್ನು ಮರುಮುದ್ರಣಕ್ಕೆ ಕಳುಹಿಸು ಮುನ್ನ ಹೆಚ್ಚು ಗಂಭೀರವಾಗಿ ಕುಳಿತು 


ಹ ಹಲ್ಲೆ ಎಲ್ಲೆ ಕಬ ವ್‌ ಗುತ್ತಿ ಸುಮದು 6 A 
ವಿಷಯವು ಕಾಲೋಚಿತವಾಗಿರುವಂತೆ. ಅದನ್ನು ಪುನರ್‌ ವ್ಯವಸ್ಥೆಗೊಳಿಸಲು ಪ್ರಯತ್ನಿಸುವುದು ಆವಶ್ಯಕ 
ರಾಮ ಕುಲಕರ್ಣಿ 


ಮೈಸೂರು ವಿಕ್ಮನಿರ್ಯಾನಿಲಯದ ಕ್ರೈಮಾಸಿಕಗಳು 


ಹ ಮಾನವಿಕ ಕರ್ನಾಟಿಕ 
ರೆ ಪ್ರಬುದ್ಧ ಕರ್ಣಾಟಕ 
| ರೆ ವಿಜ್ಞಾನ ಕರ್ಣಾಟಕ 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ---. ನಾಲ್ಕು ರೂಪಾಯಿ 
ಇತರರಿಗೆ ೨. ಆರು ರೂಪಾಯಿ 
ಸಂಸ್ಥೆಗಳಿಗೆ ಜಾ ಗಎಂಬು ರೂಪಾಯಿ 


(ಆಜೀವ ಸದಸ್ಯತ್ವ : ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ಶೈರೆಕ್ಟರ್‌ 
" ಪ್ರಸಾರಾಂಗ? 
ಮಾನಸ ಗಂಗೋತ್ರಿ, ಮೈಸೂರು-೫೭೦೦೧೨ 


CEN ಇ ಫ 5 ey ಸ 
ದ ಷಿ Ny 
2 K ಎ 
$8 4 ಷ್ಟ 
ಕ್ಟ 
ತಾ 
ಲಾ 
7 
~ 
bd 
| 
ಕ 
4 
i 
x0 
ಕ ಷಾ 
ಹ 
eS 
ಕ 
2 
ಚ, 
ಕ್ಮ 
ಹಾ 
ತ 
J ಡಿ ಶಾ 
hts 
fe 
AY, 4 
ಲ 3 | x 
4 


